- 


VW 
No | ಸವಿತಾ ನಾಗಭೂಷಣ 


ಮುಂದೆ ಒಂದುದಿನ 
ಬಾಳೆ ಕತ್ತರಿಸಿ ಎಸೆದಂತೆ 
ಕಟ್ಟಡಗಳ ನೆಲಸಮಗೊಳಿಸಿ 
ಕೆರೆಕಟ್ಟೆಗಳನ್ನಾಗಿಸಿ 

ಮಳೆನೀರ ತುಂಬಿಡುವರು 
ಹೊಂಡ ಗುಂಡಿ ಗಿಂಡಿ ಎನದೆ 
ನೀರ ತುಂಬಿಡುವರು 


ಬಾಳೆ ಕತ್ತರಿಸಿ ಎಸೆದಂತೆ 

ಕಟ್ಟಡಗಳ ಕಿತ್ತೆಸೆದು | 
ಭತ್ತ ರಾಗಿ ಜೋಳ 

ಹೂವು ಹಣ್ಣು ಬೆಳೆವರು 


ಬಯಲಲ್ಲಿ ಬಿಸಿಲಿಗೆ ಮೈಯೊಡ್ಡಿ 
ಬದುಕು ಮಾಡುವರು 
ರಾತ್ರಿ ಚಂದನ ಹೊದ್ದು ಕನಸು ಕಾಣುವರು! | 


ಸಾಗರಗಳು ಸಾವಿರ ಇದ್ದರೂ 
ಸಲಹದಿದ್ದರೆ ಸುಡುಗಾಡು 


ದಿನದ ಪ್ರಾರ್ಥನೆ 


ಸವಿತಾ ನಾಗಭೂಷಣ 


ps 


ಸಾನ ನ್ನು 
kd 


ಸೋಂ 


್‌ 


LN 


ಈ 


ನುಡಿ 


pp 


ದಿನದ ಪ್ರಾರ್ಥನೆ : ಕವಿತೆಗಳು 
ಸವಿತಾ ನಾಗಭೂಷಣ 

"ನುಡಿ' ಎಚ್‌.ಐ.ಜಿ 5, ಕಲ್ಲಳ್ಳಿ 

ವಿನೋಬ ನಗರ, ಶಿವಮೊಗ್ಗ - 577 204 
ದೂ: 94813 51079 


Dinada Prarthane 
(KANNADA) 

A Collection of Poems 
Savitha Nagabhushana 
'NUDI' HIG-5, Kallahalli 


Vinobhanagar, Shivamogga - 577204 


Mobile 94813 51079 


Published by : Author 
First Impression : 2024 


Copyright : Author 
Pages : 88 
Size : 1/8 Demmy 


Cover Design : Sudhakar Darbe 


ಬೆಲೆ : ರೂ.60/- 

ಅಕ್ಷರ ಜೋಡಣೆ : ಆರ್‌. ದಿಲೀಪ್‌ ಕುಮಾರ್‌ 
ಪುಟ ಏನ್ಯಾಸ : ರಾಜಾ ಸಿರಿಗೆರೆ 
ಒಳಪುಟದ 

ರೇಖಾ ಚಿತ್ರಗಳು : ಹಜರತ್‌ ಅಲಿ 


ಮುಖಪುಟ ವಿನ್ಯಾಸ : ಸುಧಾಕರ ದರ್ಜೆ 


ಜ ದಿನದ ಪ್ರಾರ್ಥನೆ 


ಕೊನೆಯ ಆಸೆ 


ಮಳಿ ಮಳೆ ಎಂದು ಎಲ್ಲಾ ಹುಯ್ಲಿಡುತ್ತಿರುವಾಗ 
ಬರಲೋ ಬೇಡವೋ ಎಂಬಂತೆ ಗುಡುಗು ಮಿಂಚು 
ಸಿಡಿಲಿನ ಜೊತೆ ಮೊದಲ ಮಳೆ ಬಂತು. ನಾಕೇ ನಾಕು 
ಹನಿ ಎರಚಿ ಓಡಿ ಹೋಯಿತು! ಮೂರನೆಯ ದಿನಕ್ಕೆ 
ತೋಟದಲ್ಲಿ ಲಿಲ್ಲಿ ಹೂವು ಅರಳಿತ್ತು. ಅಚ್ಚ ಬಿಳಿಯ ಹೂವು. 
ಆರು ಬಿಳಿಯ ದಳಗಳು ನಡುವೆ ಆರು ಹಳದಿ ಕೇಸರಗಳು. 
ಒಂದೇ ಒಂದು ಹೂವು. ಮುದ್ದಾದ ಹೂವನ್ನು ನೋಡುತ್ತಾ 
“ಒಬ್ಬಳೇ ಹೀಗೆ ಎಂತಕ್ಕೆ ಬಂದೆ?” ಎಂದು ಕೇಳಿದೆ. ಅದು 
ಹಾಗೇ ಗಾಳಿಗೆ ತುಯ್ದಾಡಿತು. "ಒಂದು ತುರ್ತು ಕರೆ ಇತ್ತು 
ಬಂದೆ' ಎಂದು ಹೇಳಿದ ಹಾಗೆ ನನಗೆ ಕೇಳಿಸಿತು'. ಮಳೆ 
ಬಂದರೆ ಮಾತ್ರ ನೀನು ಬರುವುದು, ಅರಳುವುದು... ನಾನು 
ಎಷ್ಟು ನೀರು ಎರೆದರೂ ಅಷ್ಟೇ... ಜಂಭ ನಿನಗೆ' ಎಂದು 
ಮೂದಲಿಸಿದರೂ ನಾಕು ಹನಿ ನೀರೂಡಿಸಿ ದಾಸವಾಳದ 
ಹತ್ತಿರ ಮಾತಿಗೆ ನಿಂತೆ... ನಂದಬಟ್ಟಲ ಹೂವಿನ ಪಕಳೆಗಳು 
ನೆಲದ ಮೇಲೆ ಬಿದ್ದಿದ್ದವು. ಇರುವೆಗಳು ಏನೋ 
ಕಾರುಬಾರು ನಡೆಸಿದ್ದವು! ಅದೇನೆಂದು ತಗ್ಗಿ ಬಗ್ಗಿ 
ನೋಡಿದರೆ... ಕಾಲು ಮುರಿದುಕೊಂಡು ಒಂದು 
ಜೇನುಹುಳು ಬಿದ್ದಿತ್ತು. ಇರುವೆಗಳು ಸುತ್ತುವರೆದಿದ್ದವು. 
ಜೇನು ತನ್ನ ಪುಟ್ಟ ರೆಕ್ಕೆ ಬೀಸಿ ಹಾರಲು ಯತ್ನಿಸುತಿತ್ತು. 
ನಾನು ಒಂದು ಒಣಗಿದ ಎಲೆ ಅದರತ್ತ ಚಾಚಿದೆ. ಅದು 
ನಿಧಾನವಾಗಿ ಅದರ ಮೇಲೆ ಜರುಗಿತು. ನಾನು 


ದಿನದ ಪ್ರಾರ್ಥನೆ ೫ 


ನಿಧಾನವಾಗಿ ಆ ಎಲೆಯನ್ನು ಲಿಲ್ಲಿ ಹೂವಿನತ್ತ ಒಯ್ದು 
ಕೇಸರದತ್ತ ಜೇನು ಹುಳುವನ್ನು ದಾಟಿಸಿದೆ. ಜೇನು ಹಳದಿ 
ಕೇಸರವನ್ನು ತನ್ನ ಕೈಗಳಿಂದ ತಬ್ಬಿತು. 

ಎರಡೇ ಕ್ಷಣ... ಕಳಚಿಕೊಂಡು ಮಣ್ಣಿಗೆ ಪಟಕ್ಕನೆ 
ಬಿದ್ದಿತು. 

ನಾನು ಹೂವನ್ನೇ ನೋಡುತ್ತಾ ನಿಂತೆ ಮತ್ತೂ 
ಕಿವಿಗೊಟ್ಟೆ. "ಕೆಲಸ ಮುಗಿಯಿತು, ಇನ್ನೆರಡೇ ದಿನ... ನನಗೂ 
ಹೊರಡಲಿಕ್ಕೆ ಉಂಟು' ಎಂದು ಹೊಮು 
ಪಿಸುಗುಟ್ಟಿದಂತೆನಿಸಿತು! 


ಮತ್ತೂ ಕಿವಿಗೊಟ್ಟೆ... 
ಏನೋ ಕಳವಳ ತಳಮಳ! 


- ಸವಿತಾ ನಾಗಭೂಷಣ 


8 ದಿನದ ಪ್ರಾರ್ಥನೆ 


ಕೃತಜ್ಞತೆಗಳು 
KU 


೫ ಕವನಗಳ ಮೊದಲ ಓದುಗರಾದ ಜೀವನ ಸಂಗಾತಿ 
ಡಿ. ಎಸ್‌. ನಾಗಭೂಷಣ ಅವರಿಗೆ. 

* ಸದಾ ಒಳ್ಳೆಯ ಮಾತುಗಳನ್ನಾಡಿ ಪ್ರೋತ್ಸಾಹಿಸುವ 
ನನ್ನೆಲ್ಲ ಗೆಳೆಯ ಗೆಳತಿಯರಿಗೆ. 

* ಪತ್ರಿಕೆಗಳಲ್ಲಿ, ಫೇಸ್‌ಬುಕ್‌, ವಾಟ್ಲಾಪ್‌ಗಳಲ್ಲಿ ಒದಿ 
ಮಿಡಿದ ಅಸಂಖ್ಯ ಓದುಗರಿಗೆ. ಬಂಧು ಬಳಗಕ್ಸೆ 


” ಇಲ್ಲಿನ ಎಲ್ಲ ಕವನಗಳನ್ನು ಬಿಡಿಬಿಡಿಯಾಗಿ ಪ್ರಕಟಿಸಿದ 
ಪ್ರಜಾವಾಣಿ, ಉದಯವಾಣಿ, ವಿಜಯ ಕರ್ನಾಟಕ, 
ಸಂಯುಕ್ತ ಕರ್ನಾಟಕ, ವಾರ್ತಾ ಬಾರತಿ, ತರಂಗ, 
ಮಯೂರ, ಹೊಸ ಮನುಷ್ಯ ಇನ್ನಿತರ ಪತ್ರಿಕೆಗಳಿಗೆ. 


* ಒಪ್ಪವಾಗಿ ಬೆರಳಚ್ಚಿಸಿ ಮುದಣಕ್ಕೆ ಅಣಿ ಮಾಡಿಕೊಟ್ಟ 
ಕಿರಿಯ ಕವಿಮಿತ್ರ ಚಾಮರಾಜನಗರದ ಆರ್‌. ದಿಲೀಪ್‌ 
ಕುಮಾರ್‌ ಅವರಿಗೆ, 

* ಮುಖಪುಟ ವಿನ್ಯಾಸ ಮಾಡಿಕೊಟ್ಟ ಶ್ರೀಯುತ ಸುಧಾಕರ 
ದರ್ಬೆ ಅವರಿಗೆ, 


* ಪುಟ ವಿನ್ಯಾಸ ಮಾಡಿದ ರಾಜಾ ಸಿರಿಗೆರೆ ಅವರಿಗೆ, 


“° ಪು ಸಂಕಲನ ಹೊರತರಲು ನೆರವಾದ ಹಿರಿಯ 
ಸಮಾಜವಾದಿ ಮಿತ್ರರಾದ ಶ್ರೀ ಸಿ. ಚನ್ನಬಸವಣ್ಣ 
ಅವರಿಗೆ, 


ದಿನದ ಪ್ರಾರ್ಥನೆ ೫ 


* ಕವಿತೆಗಳಿಗೆ ಅಂದವಾದ ಚಿತ್ರಗಳನ್ನು ಬರೆದುಕೊಟ್ಟ 
ಕಲಾವಿದ ಹಜರತ್‌ ಅಲಿ ಅವರಿಗೆ, 


* ಅಂದವಾಗಿ ಮುದಿಸಿಕೊಟ್ಟಿರುವ ಬೆಂಗಳೂರಿನ 
ವಿಶ್ನಾಸ್‌ ಪ್ರಿಂಟ್ಸ್‌ ಮಾಲೀಕರಿಗೆ ಮತ್ತು ಅವರ 
ಸಿಬ್ಬಂದಿ ವರ್ಗಕ್ಕೆ, 


ನನ್ನ ಕೃತಜ್ಞತೆಗಳು ಸಲ್ಲುತ್ತವೆ. 


- ಸವಿತಾ ನಾಗಭೂಷಣ 


ಜ ದಿನದ ಪ್ರಾರ್ಥನೆ 


ಜಗತ್‌ ಕಾವ್ಯವೆಲ್ಲ ಒಂದೇ 


ನಿಮ್ಮ ಬಹಳಷ್ಟು ಕವನಗಳಗೆ ಪ್ರಕೃತಿಯೇ ವಸ್ತು. ಹೇಗಿದು? 
ಮಲೆನಾಡಿನವರಾದ ಕಾರಣವಾ? 


ನಮ್ಮ ಪೂರ್ವಿಕರು ಘಟ್ಟದ ಕೆಳಗಿನವರು. ನಮ್ಮ ತಂದೆ 
ಅಲ್ಲಿನ ಸೆಕೆ ತಡೆಯಲಾರದೆ ಘಟ್ಟ ಹತ್ತಿದವರು. ನಾನು ಕಣ್ಣು 
ಬಿಟ್ಟಿದ್ದು ಚಿಕ್ಕಮಗಳೂರಿನಲ್ಲಿ. ಶಿವಮೊಗ್ಗೆಗೆ ಬಂದಾಗ ಆರು 
ತಿಂಗಳ ಮಗು. ಗಿಡ, ಮರ ಗುರುತಿಸುವಷ್ಟು ತಿಳಿವು 
ಮೂಡಿದಾಗ ಜಯನಗರದ ಬಾಡಿಗೆ ಮನೆಯಲ್ಲಿದ್ದೆವು. 
ಊರ ತುದಿಗಿದ್ದ ನಮ್ಮ ಮನೆಯ ಮುಂದೆ ಆ ಹೊತ್ತು 
ಯಾವ ಮನೆಯೂ ಇರಲಿಲ್ಲ. ರಾಗಿಗುಡ್ಡ ಎಂದು 
ಕರೆಯುವ ಗುಡ್ಡಗಳ ಸಾಲು, ಅದರ ಬುಡದಲ್ಲಿ ಓಡುವ 
ರೈಲು, ಸೂರ್ಯೋದಯ, ಕಾಳ್ಗಿಚ್ಚು, ಕಾಮನಬಿಲ್ಲು, ಅದರ 
ಬುಡದಲ್ಲಿ ಹರಿಯುತ್ತಿದ್ದ ನೀರಕಾಲುವೆಗಳು, ಹೊನ್ನಾ ವರಿಕೆ 
ಹೂವಿನ ಪೊದೆಗಳು, ಸಲದ ಮೇಲೆ ಹಾಸಿಕೊಂಡಂತಿದ್ದ 
ನೀಲಿ ಹೂವುಗಳು, ತೇರಿನ ಹೂವುಗಳು, ನಮ್ಮ ಮನೆಯ 
ಬೀದಿಯ ತುದಿಯಲ್ಲಿದ್ದ ರಾಮಮಂದಿರದಲ್ಲಿ ದೇವರಿಗೆ 
ಮಿ ಹೂವಿನ ಅಲಂಕಾರಗಳು ಇವೇ ನನ್ನ 

ಪಂಚವನ್ನು ಹಿಗ್ಗಿಸಿದ್ದು. ಪಾಥಮಿಕ ಶಾಲೆಗೆ RR 
A , ಪ್ರತಿ ಮನೆಯ ಆವರಣದಲ್ಲಿಯೂ ಹೂವೇ 
ಹೂವು! ಆ ಹೊತ್ತು ಕಾಂಪೌಂಡುಗಳು ಕಡಿಮೆ. ಹಸಿರು 
ಬೇಲಿ, ಅದರಲ್ಲೂ ನಕ್ಷತ್ರದಂತಹ ಹೂವುಗಳು... ಚರ್ಮದ 
ಅಲರ್ಜಿ ಕಾಯಿಲೆಯಿಂದ ಸದಾ ಬಳಲುತ್ತಿದ್ದ ಬೆನ್ನ ಹಿಂದೆ 
ಹುಟ್ಟಿದ ತಮ್ಮನ ಅಳು ಒಂದೇ ಸಮನೆ ಕಿವಿಯಲ್ಲಿ 


ದಿನದ ಪ್ರಾರ್ಥನೆ ೫ 


ಗುಂಯ್‌ಗುಟುತ್ತಿದ್ದುದರಿಂದ ನಾನು ಆ ನೋವಿನಿಂದ 
ಬಿಡುಗಡೆ ಪಡೆಯಲು ಗಿಡಮರ ಗುಡ್ಡಗಳಲ್ಲಿ ಕಳೆದುಹೋದೆ. 
ಹೀಗೆ ಕಂಡ ಹಸಿರೆಲ್ಲಾ ಎದೆಯಲ್ಲಿ ನಟ್ಟಿಹೋಯಿತು. 
"'ಪ್ರಕೃತಿ'ಯೇ ವಸ್ತುವಾಗಲು ಇದೇ ಕಾರಣ ಅನಿಸುತ್ತದೆ... 


ನವಿರುತನ ಮತ್ತು ಪ್ರಬುದ್ಧತೆ ಎರಡರ ಅಪೂರ್ವ ಕಾಂಜನೇಷನ್‌ 
ನಿಮ್ಮ ಕವನ. ಕಾವ್ಯ ಅಂದರೆ ನಿಮಗೇನು? 


ಸಂಗೀತ, ನರ್ತನ, ಶಿಲಕಲೆ, ಪೇಂಟಿಂಗ್‌ ಎಲ್ಲಾ 
ಲಲಿತಕಲೆಗಳು ಕಾವ್ಯವೇ... ಕಾವ್ಯ ಎಂಬುದು "ಹೃದಯದ 
ಭಾವಾಭಿನಯ” ಎಳವೆಯಲ್ಲಿ ಕಿವಿಗೆ ಬೀಳುತ್ತಿದ್ದ ಹಳೆಯ 
ಕನ್ನಡ - ಹಿಂದಿ ಚಲನಚಿತ್ರ ಗೀತೆಗಳು, ಅಕಾಶವಾಣಿಯಲ್ಲಿ 
ಬಿತ್ತರಗೊಳ್ಳುತ್ತಿದ್ದ ಜನಪದ -ಭಾವಗೀತೆಗಳು - ದಾಸರ 
ಪದಗಳು - ತತ್ಸಪದಗಳು - ವಚನಗಳು ಭಾಷೆಯನ್ನು 
ಹೇಗೆ ಬಳಸಬೇಕು ಎಂದು ಕಲಿಸಿದವು. ಏನು ಬರೆದರೂ 
ಅದು ಜಗತ್ತಿನಿಂದ ಪಡೆದದ್ದು. ಏನು ಪಡೆದೆನೋ ಅದನ್ನೇ 
ನೀಡಿರುವೆ. ಕಾವ್ಯ ಎಂದರೆ ಏನು ಅಂತ ನಿಜವಾಗಿಯೂ 
ನನಗೆ ಸ್ಪಷ್ಟತೆ ಇಲ್ಲ. ಇದು ನಾನು ಜಗತ್ತಿನ ವಿದ್ಯಮಾನಕ್ಕೆ ನನ್ನ 
ಮಿತಿಯಲ್ಲಿ ನೀಡಿರುವ ಒಂದು ಪ್ರತಿಕ್ರಿಯೆ ಮಾತ್ರ! 


ಪ್ರಕೃತಿಯೂ, ಹೆಣ್ಣೂ ನಿಮ್ಮ ಕಾವ್ಯದಲ್ಲ ಸಮಾನವಾಗಿ ಬರುತ್ತವೆ. 
ಎರಡೂ ಪರಸ್ಪರ ಸಂವಾದಿಯಾಗಿ ನಿಮಗೆ ಕಾಣಿಸಿವೆಯೇ? 


ಪ್ರಕೃತಿಯನ್ನು ಅಳತೆ, ಅಂದಾಜು ಮಾಡಲು ಸಾಧ್ಯವಿಲ್ಲ. 
ಅದು ಏನು ಅಂತಾನೇ ಗೊತ್ತಾಗ್ತಾ ಇಲ್ಲ. "ಹೆಣ್ಣು 
ಅನ್ನುವುದು ಕೂಡ ಅದರ ವಿಸ್ತಾರದಲ್ಲಿ ಒಂದು ಬಿಂದು. 
ಪ್ರಕೃತಿ ಒಂದು ಸಾಗರ ಇದ್ದ ಹಾಗೆ. 'ಹೆಣ್ಣು' (ನಾನು) 
ಅದರೊಳಗಿರುವ ಮೀನು ಅಂತ ಇಟ್ಟೊಳ್ಳಿ.. ಸಾಗರದಾಚೆ 
ಕೂಡ ಎಷ್ಟು ಲೋಕ ಇದಾವೆ... ನಿಗೂಢ - ವಿಸ್ಮಯ. ಈ 
ಬರವಣಿಗೆ ಇತ್ಯಾದಿ ಎಲ್ಲವೂ ಪ್ರಕೃತಿಯನ್ನು ಅರಿಯುವ, 
ನನ್ನನ್ನೇ ನಾನು ಅರಿಯುವ ಒಂದು ಲೆಕ್ಕಕ್ಕೇ ಇಲ್ಲದ ನಮ 
ಯತ್ನ 
ನಿಮ್ಮಲ್ಲ ಕವನ ಹುಟ್ಟದ ಬಗೆ ಹೇಗೆ? 


ಯೋಚಿಸುವುದು, ತಿದ್ದುವುದು, ತೀಡುವುದು... ಇಲ್ಲವೇ 
ಇಲ್ಲ. ನಾವು ನೋಡಿದ್ದು, ಆಡಿದ್ದು, ಮಾಡಿದ್ದು. ಎಲ್ಲವೂ 


ಜ ದಿನದ ಪ್ರಾರ್ಥನೆ 


ನಮ್ಮಲ್ಲಿ ಒಳಗೆ ಉಳಿದುಕೊಂಡು ಬಿಟ್ಟಿರುತ್ತೆ. ಅದು 
ಯಾವುದೋ ಒಂದು ಕ್ಷಣದಲ್ಲಿ ಜಾಗೃತವಾಗುತ್ತದೆ. 
ಬರೆಯಲು ಹೆಚ್ಚೆಂದರೆ ಐದು - ಆರು ನಿಮಿಷ ಸಾಕು. 
ಹೊರಗಿನದೇನೋ ಒಳಗಿನದೇನಕ್ಕೋ ಮುಟ್ಟಬೇಕು... ಅಷ್ಟೆ. 
ಏನೋ ಒಂದು ಬರಕೋತೀನಿ. ಯಾರು ಏನೆಂದರೆ 
ನನಗೇನು? 


ಸಿಮ್ಮ ಕಾವ್ಯಕ್ಕೆ ಸೂಕ್ತವಾದ 'ವಿಮರ್ಶೆ' ಸಂದಿಲ್ಲ ಎಂದು 
ನಿಮಗಸಿಸುತ್ತದೆಯೇ? 


“ಎಮರ್ಶೆ' ಮಾಡಲು ಸಾಧ್ಯ ಇಲ್ಲದ ಬರವಣಿಗೆ ಅಂತ 
ತುಂಬಾ ಜನ ಹೇಳ್ತಾರಪ್ಪ] ಕಾವ್ಯವೆನು ವುದು ಅತೀ 
ಅಮೂಲ್ಯ ಮತ್ತು ಅಗತ್ಯ ವಾದ ಅನ್ನದ ದಾ ಹಸಿದೋರು 
ಉಣ್ಣುವರು ಅಷ್ಟೆ ಜಗತಿನಲ್ಲಿ ಎಲ್ಲೆಲ್ಲೊ ಏನೇನೋ ನಡಿತಾ 
ಇರುತ್ತೆ... ಕಾವ್ಯವೂ ಅದರ ಒಂದು ಭಾಗ. ಜಗತ್‌ ಕಾವ್ಯ ವೆಲ್ಲ 
ಒಂದೇ... ಜಗತ್ತಿನ ಯಾವುದೇ ಮೂಲೆಯ ವ್ಯಕ್ತಿ ಅತರೆ 
ಕಣ್ಣಲ್ಲಿ ನೀರು ಬರುವುದೇ ಹೊರತು ರಕ್ತವಲ್ಲವಲ್ಲ! 1 ತುಂಬಾ 
ಮಹತ್ವದ್ದೂ ಅಲ್ಲ, ಕಿಂಚಿತ್ತೂ ಅಲ್ಲ. ನ್ಯಾಚುರಲ್‌ — 
ಸಹಜವಾದದ್ದು, ಹಾಗಾಗಿ ಎಮರ್ಶೆ "ನಯಸೋದೆ ತಪ್ಪು 
ಅನಿಸತೆ. 


ಕವನಗಳಲ್ಲ ಕಡಿಮೆ ಮಾತನಾಡುವವರು ನೀವು. ಕಾದಂಬರಿ 
ಹೇಗೆ ಸಾಧ್ಯವಾಯ್ತು? ನಿಮ್ಮ ಇಷ್ಟದ ಪ್ರಕಾರ? 


ಕವನ ಎಂದರೆ ಒಂದು ಹನಿ. ಒಂದು ಮಿಂಚು, ಅದೊಂದು 
ಸಾರ. ಕಾದಂಬರಿ ಸಾಗರ ಇದ್ದ ಹಾಗೆ. ಸೂರ್ಯನ 
ಬೆಳಕಿನಲ್ಲಿ ಪ್ರತಿಯೊಂದೂ ನಿಚ್ಚಳವಾಗಿ ಗೋಚರಿಸುವುದು. 
ವಿವರವಾಗಿ ಪರಿಶೀಲಿಸಬಹುದು. ಕಾದಂಬರಿಗಳಲ್ಲಿ ಇದು 

ಸಾಧ್ಯ. ಹೊಳೆದದ್ದು ಕಾವ್ಯವಾಗಿದೆ. ಕೇಳಿಸಿಕೊಂಡಿದ್ದು 
Rf A ಏನೋ ಪ್ರಯೋಗಾತ್ಮಕವಾಗಿ “ಸೀ 
ಲೋಕ” ಬರೆದೆ. ಒಂದಿಪ್ಪತ್ಸೈದು ಅತಿ ಸಣ್ಣಕತೆಗಳನ್ನು 
ಬರೆದಿರುವೆ. ಲೇಖನ - ಪ್ರವಾಸ ಕಥನ ಹೀಗೆ ಸ ಸಣ್ಣ ಪುಟ್ಟದ್ದು 
ಬರೆದದ್ದೂ ಇದೆ. ಅವನ್ನೆಲ್ಲ ಪತ್ರಿಕೆಯಲ್ಲಿ ಫೇಸ್‌ಬುಕ್‌ನಲ್ಲಿ 
ಪ್ರಕಟಿಸಿರುವೆ. ಬರೆದದ್ದನ್ನೆಲ್ರ ಪುಸಕ ರೂಪದಲ್ಲಿ ತಂದಿಲ್ಲ. 
ಪರಿಣಾಮಕಾರಿಯಾಗಿ, ಚುಟುಕಾಗಿ ಹೇಳುವುದು 
ಒಳ್ಳೆಯದು ಅನಿಸಿದೆ. ಅಂತಹುದನ್ನು ಸಹೃದಯರು 


ದಿನದ ಪ್ರಾರ್ಥನೆ ೫ 


ಕೂಡಲೇ ಸ್ನೀಕರಿಸುವರು. ಕಾವ್ಯದ ಬಗ್ಗೆಯೇ ನನ್ನ ಒಲವು. 


ಸೋಷಿಯಲ್‌ ಮೀಡಿಯಾ ಹಲವರಿಗೆ ವರ್ಯ. ನೀವು 
ಫೇಸ್‌ಬುಕ್‌ನಲ್ಲ ಸಕ್ರಿಯರು. ಡಿಜಿಟಲ್‌ ಲೋಕ ಬುಷಿ 
ಕೊಟ್ಟಿದೆಯಾ? 


ಫೇಸ್‌ಬುಕ್‌ನಲ್ಲಿ ನಾನು ಕಡಿಮೆ ಸಂಖ್ಯೆಯ ಜನರನ್ನಷ್ಟೆ 
ಗೆಳಯ, ಗೆಳತಿಯರನ್ನಾಗಿ ಹೊಂದಿರುವೆ. ಇಲ್ಲಿ ಸ್ನೇಹಿತರು 
ವ್ಯಕ್ತಪಡಿಸುವ ಭಿನ್ನ ಅಭಿಪ್ರಾಯಗಳು, ಅಪರೂಪದ 
ಸಂಗತಿಗಳು, ವಿಚಾರಗಳು ನನ್ನನ್ನು ತಿದ್ದಿವೆ. ಎಳೆಯ 
ಮನಸುಗಳನ್ನು ಅರಿಯಲು ಸಹಕಾರಿಯಾಗಿದೆ. ಸಾಮಾನ್ಯ 
ಜನರು, ಸಣ್ಣ ಪುಟ್ಟ ಸಂಗತಿಗಳೆಲ್ಲ ನನ್ನನ್ನು ಯೋಚನೆಗೆ 
ಹಚ್ಚುತ್ತವೆ. ಇಷ್ಟವಾಗದಿರುವುದನ್ನು ಹೇಗೆ ಸಹಿಸಬೇಕು 
ಎಂಬುದನ್ನೂ ಈ ಜಾಲತಾಣ ಕಲಿಸಿಕೊಟ್ಟಿದೆ. ಕೇಡಿಲ್ಲದ 
ಕಾವ್ಯವನ್ನು ಪ್ರಕಟಿಸಲಂತೂ ಇದು ಅತ್ಯುತ್ತಮ ವೇದಿಕೆ. 


ಅರವತ್ತು ತುಂಜದಾಗ "ಏನೆಲ್ಲಾ ನೋಡಲು ಬದುಕಿರುವೆನಲ್ಲ' 
ಅಂದಿದ್ದಿರಿ. ಬದುಕಿನ ಬಣ್ಣೆ ಖೇದವಿದೆಯೇ? 


ಕೋವಿಡ್‌ ಕಾಲದಲ್ಲಿ ಮನುಜನ ಅಮಾನವೀಯ 
ಟೊಳ್ಳುತನದ ಅನಾವರಣವಾಯಿತು. ಕೋವಿಡ್‌ ಎಂಬುದು 
ಪಭಾವಿಗಳಿಗೆ ಲಾಭಕೋರ ದಂಧೆಯಾಯಿತು. ಲಾಕ್‌ಡೌನ್‌ 
ಸಮಯದಲ್ಲಿ ಬಡಜನರು ಗಾಳಿಬೆಳಕಿಲ್ಲದ ಮನೆಗಳಲ್ಲಿ 
ಬಂಧಿಗಳಾಗಿ, ಅವರಿಗೆ ಊಟಕ್ಕೂ ತತ್ಪಾರವಾದರೆ ಅವರು 
ಹೇಗೆ ಬದುಕು ನಡೆಸಬೇಕು ಎ೦ಬುದನ್ನು ಯಾರು 
ಯೋಚಿಸಿದ್ದಾರೆ? ಎಲ್ಲರಿಗೂ ಬದುಕಲು ಯೋಗ್ಯವಾದ 
ಸೂರು, ಆರೋಗ್ಯ ಕಾಪಾಡಿಕೊಳ್ಳುವಷ್ರು ಪೌಷ್ಟಿಕ ಆಹಾರ, 
ಕನಿಷ್ಟ ಶಿಕ್ಷಣ, ನಿಯಮಿತ ಉದ್ಯೋಗ, ಭದ್ರತೆಯ 
ರಾಜಕೀಯ ವಾತಾವರಣ, ಕಷ್ಟಗಳನ್ನು ಹೇಳಿಕೊಳ್ಳುವಷ್ರು 
ಸ್ಟಾತಂತ್ಯ ಇವೆಲ್ಲ ಇಲ್ಲದ ಬದುಕು ಬದುಕೆ? ಕೋವಿಡ್‌ 
ಮನುಷ್ಯರು ಹೆಚ್ಚು ದುಷ್ಟರಾಗಲು ಅವಕಾಶ ನೀಡಿತಲ್ಲ. ಇದು 
ನನ್ನನ್ನು ಘಾಸಿಗೊಳಿಸಿದೆ. 
ಕೋವಿಡ್‌ ಕಾಲ ನಿಮ್ಮಲ್ಲ ಕಾವ್ಯ ಹುಲ್ಲಸಿದೆಯಾ? 


ಸುಮ್ಮನೆ ಮನೆಯಂಗಳದಲ್ಲಿ ಕೂತು ಹೊಂಗೆ ಮರ 
ನೋಡುತ್ತಾ ಕೂರುವುದು. ಹಕ್ಕಿಗಳ ಹಾರಾಟ, ಕೂಗಾಟ 


ಜ ದಿನದ ಪ್ರಾರ್ಥನೆ 


ಈಗ ಜೋರು. ಒಬ್ಬಳೇ ಬಿಕೋ ಎನ್ನುವ ಬೀದಿಗಳಲ್ಲಿ 
ಓಡಾಡುವ ಆಸೆ. ಆದರೆ ನಿಬ೯ಧ. ಲಾಕ್‌ಡೌನ್‌ ಆದ 
ಆರಂಭದಲ್ಲಿ ಎಲ್ಲವೂ ಕಷ್ಟ ಎನಿಸುತ್ತಿತ್ತು. ಈಗ ಅದೇ ಚಂದ 
ಅನಿಸತೊಡಗಿದೆ. ಸಾವಧಾನ, ಸಮಾಧಾನ, ಹಿತಮಿತ 
ಆಹಾರ ಎಲ್ಲ ಹಿತವೆನಿಸುತ್ತದೆ. ಇಷ್ಟೇ ಸಾಕು 
ಎನಿಸತೊಡಗಿದೆ. ಕಾವ್ಯ ನನ್ನ ಜೀವವೇ ಆಗಿರುವುದರಿಂದ 
ಒಮ್ಮೊಮ್ಮೆ ಅದರ ಕರೆಗೆ ಓಗೊಡುವೆ, ಅಷ್ಟ. 


ಮುಂದಿನ ಕೃತಿ? 


ಪತ್ರಿಕೆಗಳು, ಪ್ರಕಾಶಕರು ಪ್ರಕಟಿಸದಿದ್ದರೂ, ಪುಸ್ತಕದ 
ಅಂಗಡಿಗಳಲ್ಲಿ ಕವಿತಾ ಸಂಕಲನಗಳನ್ನು ಇಡಲು 
ನಿರಾಕರಿಸಿದರೂ, ಕವಿ ಬರೆಯುವುದನ್ನು ನಿಲ್ಲಿಸುವನೆ/ಳೆ? 
ಹಾಗಾಗಿ ಇದ್ದ ಬದ್ದ ಕವಿತೆಗಳನ್ನು ಒಟ್ಟು ಮಾಡಿ ಒಂದು 
ಕವನ ಸಂಕಲನ. 


ವಿದ್ಯಾರಶ್ಮಿ ಪೆಲತ್ತಡ್ಡ ಅವರು “ವಿಜಯ ಕರ್ನಾಟಕ' ಪತ್ರಿಕೆಯಲ್ಲಿ 
ನಡೆಸಿದ ಸಂದರ್ಶನ. 


ದಿನದ ಪ್ರಾರ್ಥನೆ ೫ 


©) 


ಪರಿವಿಡಿ 


೦೧. 
೨, 
೦೩. 
೧%; 
೦೫. 
೦೬. 
Qe. 
೦೮. 
6) 
೧೦. 
೧೧. 
(9 
(೧೩. 
೧೪. 
೧೫. 
೧೮ 
ಈ 
0, 
()p 


ಹುಳ / ೧೫ 

ನನ್ನದಲ್ಲ / O೬ 

ಕಣ್ತುಂಬಿ ನಿಲ್ಲುವೆ / ೧೭ 
ನೀರಿಗಿಳಿಯಬೇಕು / ೧೮ 
ಮದ್ದುಂಟೆ / 0೯ 

ಸಾವು / ೨೧ 

ಸಾನ್‌ 

ಸಂಹಿತೆ / ೨೩ 

ಇಷ್ಟೇ... Yu DY 

ಪ್ರೇಮದಲ್ಲಿ ಬಿದ್ದು ನೋಡು / ೨೫ 
ಅಮನ: ಈ ಮನೆ. / ೨೬ 
ಕೀಲುಗೊಂಬೆ / ೨೮ 

ಪ್ರೇಮ /೩೦ 

ಎಲ್ಲಿರುವೆ ಕವಿಯೇ... / ೩೧ 
ಸಂಕಲ್ಲ ಮಾಡು / ೩೨ 

ಕತಿ / ೩೩ 

ರಕ್ಕೆ ಬೀಸಿ ಹಕ್ಕಿಯಾಗಿ Lav 
ಬೆವರೇ ನೀರು / ೩೫ 
ಕಾಯುವೆ / ೩೬ 


೬ ದಿನದ ಪ್ರಾರ್ಥನೆ 


2೮ 
4 
ನೂ 
೨೩. 
ವಿಳ; 
೨೫. 
ಹ 
ಲ. 
ಕು, 
ಹ 
೩೦. 
೩. 
೩೨. 
೩೩. 
೩; 
೩೫. 
೩೬. 
ಹಲ 
೩೮. 
- 
೪೦. 
೪೧. 
೪೨. 
೪ಡಿ. 
ಅಲ, 
೪ಔ. 


ದಿನದ ಪ್ರಾರ್ಥನೆ ೫ 


ಹಕ್ಕಿ -— ಚುಕ್ಕಿ ‘p- 

ಕರೋನ / ೩೮ 

ತೀರ್ಪು /೩೯ 

ಪಡೆಯುವರೆ ಸಗ್ಗ / ೪೦ 
ಸಾಧ್ಯವಏಲ್ಲದ್ದು / ೪೧ 

ಖಿಲ ಕಷ್ಟ ‘hoy 

ಮುಂಬೆ' ಚತಹು' ದಿನ 
ಕರೋನ / ೪೪ 

ಈ ಜನರು / ೪೫ 

ನೀನೂ ಒಂದು ಕ್ರಿಮಿ / ೪೬ 
ಅನ್ನ - ಚಿನ್ನ pe 
ಪುರಂದರದಾಸರು / ೪೮ 
ಅಕ್ಕನ ಸೀರೆ / ೪೯ 

ಕವಿತೆ / ೫೦ 

ಕವಿ / ೫೧ 

ಅನುವಾದಿಸಲಾರೆ / ೫೩ 
ಮಗು ಮತ್ತು ಹಕ್ಕಿ / ೫೫ 
ವರ್ತಮಾನ / ೫೬ 
ತಬ್ದಲಿಗಳಿಗೆ ತಾವೆಲ್ಲಿ? / ೫೭ 
ಭರವಸೆಯೇ ಹುಟ್ಟು / ೫೮ 
ಶಿವ ಸಿಗುವನೆ? / ೫೯ 

ತಾನೇ ಮರ ಬೆಳೆಯುತ್ತದೆ / ೬೦ 
ಎಡೆ / ೬೧ 

ಗಂಡು ಹೆಣು ಸಮಾನತೆ ಇತ್ಯಾದಿ / ೬೨ 
ಬಂದೇ ಬರುವೆ / ೬೪ 

ದಿನದ ಪಾರ್ಥನೆ / ೬೫ 


೧೩ 


೧೪ 


೪೬. 
k ' 
ಅಲಿ. 
೪೯, 
೫೦. 
೫೧. 
೫೨. 
ಬಿ. 
೫೪. 
ಜಜ. 
೫೬. 
೫೭. 
೫೦. 
ಹೀ. 


ಅ 


ಏನು ಕಂಡರೋ? / ೬೬ 

ಬಸವ ಜಯಂತಿ / ೬೮ 

ಎಲ್ಲಿಂದ ಎಲ್ಲಿಗೆ / ೬೯ 
ನ್ಯಾಯವೇನು? / 0 

ಎಲ್ಲಿದ್ದೆ ಏನಾಗಿದ್ದೆ? / ೭೨ 

ಹೊಸ ಹುಟ್ಟು / ೭೩ 

ಎಲ್ಲಾ ಒಂದೇ / ೭೪ 

ಯಾರಿಗೆ ಯಾರುಂಟು? / ೭೫ 
ನನಗೆ ನಾನೇ ತಿಳಿಯ ಹೇಳುವೆ... / ೭೬ 
ನೀನೆಂತು ತಿಳಿವ? /೭೮ 
ಅಂದೇ ನನ್ನ ಜನುಮ ದಿನ / ೮೦ 
ಇಲ್ಲ ಇಲ)ಿ/ದಪಿ 

ತೇಲಿ ಹೋಗಿರುವೆ... / ೮೩ 
ಅಳಿಯುವೆನೋ ಉಳಿಯುವೆನೋ 
ನೋಡಿಯೇ ಬಿಡುವೆನು... / ೮೪ 
ಹಕ್ಕಿ - ಹೂವು / ೮೫ 


ಜ ದಿನದ ಪ್ರಾರ್ಥನೆ 


ಹುಚ 


ನಾನೂ ಹುಳ ನೀನೂ ಹುಳ 
ಅತಳ ವಿತಳ ಪಾತಾಳ ಹದಿನೆಂಟು 
ಲೋಕದೊಳಗ ಹರಿದಾಡುತಾವು ಬಹಳ 


ಇಂತವೇ .. ಇವೇ ಬಹಳ 
ನೀ ಹುಳ ನಾ ಹುಳ ಎಂಬ ಜಗಳ 


ಮೆದ್ದಿರುವೆವು ಕೊಬ್ಬಿರುವೆವು 
ಉಬ್ಬಿರುವೆವು ಬಹಳ 


ರೆಕ್ಕೆ ಬಲಿಯಬೇಕು ಚಿಟ್ಟೆಯಾಗಬೇಕು 
ಹಾರಿ ಹೋಗಬೇಕು ಕರಗಿ ಕಳವಳ 


ಅದೇ ಹುಳ 
ಇದೀಗ ಸರಳ ವಿರಳ 


ದಿನದ ಪ್ರಾರ್ಥನೆ ೫ ೧೫ 


ನನ್ನದಲ್ಲ 


ಏಣಿ ಹತ್ತಿದರೇನು? 
ಮಹಡಿ ಕಟ್ಟದರೇನು? 


ತಿಜೋರಿ ತುಂಬಿ ತುಳುಕಿ 
ದೊರೆಯು ತಾನಾದರೇನು? 


ಬಿರುದು ಬಾವಲಿ ನೀಡಿ 
ಮಂದಿ ತಲೆದೂಗಿದರೇನು? 


ಜಗವ ಬೆಳಗಿದರೇನು? 
ಸಗ್ಗವ ಸುತ್ತಿ ಬಂದರೂ ನೀನು 


ಕಟ್ಟಕಡೆಯ ದಿನ 
ಕೊನೆಗೂ ಅನಿಸಿದ್ದೇನು? 


ಒಪ್ಪಿ ನಡೆದೆನೊ? 
ತಪ್ಪಿ ನಡೆದೆನೊ? 
ನಡೆದ ದಾರಿಯು ನನ್ನದಲ್ಲ! 


೧೬ ೩ ದಿನದ ಪ್ರಾರ್ಥನೆ 


ಈಣುಂಜ ನಿಲ್ಲುವೆ 


ಥೇಟು ಅಸಿಪಂಜರಗಳೇ 
ಕಸುವಿಲ್ಲವೇ... ಉಸಿರಿಲ್ಲವೇ 


ಊಳಿಡುತ್ತಿದೆ ನಾಯಿ 
ಗಾಳಿಗೆ ದಿಕ್ಕೆಟ್ಟು ಸೂರು ನಡುಗಿದೆ 


ಸಿದ್ದೆ ಮುದ್ದೆಯಾಗಿ ಮಡಕೆಯಲ್ಲಿ 
ಉಪಿಗಾಗಿ ಕಾದಿದೆ 


ಯಾರು ದೀಪ ಹಚ್ಚಬೇಕು? 
ಯಾರು ಒಪ್ಪ ಮಾಡಬೇಕ” 


ಇದೇನಿದು 
ಮನೆಯೆ? ಮಸಣವೆ? 


ತಪ್ಪುಮಾಡಿದವಳಂತೆ 
ಕಣ್ತುಂಬಿ ನಿಲ್ಲುವೆ... 


ದಿನದ ಪ್ರಾರ್ಥನೆ ೫ ೧೭ 


೧೮ 


ನೀಲಿನಿಆಯಬಲೇಹು 


ಮೊದಲು ನೀರಿಗಿಳಿಯಬೇಕು 
ಕೈ ಕಾಲು ಬಡಿಯಬೇಕು 
ಒದ್ದೆಯಾಗಬೇಕು ಮುದ್ದೆಯಾಗಬೇಕು! 


ನೀರಿಗಿಳಿದ ಕೂಡಲೇ ಮೀನಿನ ಗುಣ 
ತಾನೇ ಅಂಟಿಕೊಳ್ಳುವುದು 

ಈಜು ಸಲೀಸು... 

ಪಾತಾಳ ನೀ ಜಾಲಾಡಬಹುದು 


ದಡದ ಮೇಲೆ ಕುಂತವರು ಲೆಕ್ಕಾಚಾರ 
ಹಾಕಿದ್ದೇ ಹಾಕಿದ್ದು! 

ಯಾರು ಏನೆಂದುಕೊಳ್ಳುವರು? 
ಕಳವಳ - ತಳಮಳ 


ಹೆಜ್ಜೆ ಹಿಂದೇಟು ಹಾಕಿತು 
ತಲೆಗೂದಲು ಹಣ್ಣಾಯಿತು 
ಕೊನೆಗೂ ಅವರಾಸೆ ಈಡೇರಿತು 
ಅಸ್ಸಿ ನದಿಯಲ್ಲಿ ಈಜಾಡಿತು! 


ಜ ದಿನದ ಪ್ರಾರ್ಥನೆ 


A Ark 


sl WM 
NW 


ಅರಳಿದ ಹೂ ಬಾಡಬಾರದು ಕ ) 
ಮದ್ದುಂಟೆ? nn 
ಮಾಗಿದ ಹಣ್ಣು ಕೊಳೆಯಬಾರದು 
ಮದ್ದುಂಟೆ? 


ಮದ್ದುಂಟಿ 


ಮಣ್ಣಿನ ಗಡಿಗೆ ಒಡೆಯಬಾರದು 
ಮದ್ದುಂಟೆ9 
ತೊಗಲಿನ ಉಡುಗೆ ಕೆಡಬಾರದು 
ಮದ್ದುಂಟೆ? 


ಒಡಲು ಚುರುಚುರು ಎನಬಾರದು 
ಮದ್ದುಂಟೆ? 
ಗುಡಲು ಥರಥರ ನಡುಗಬಾರದು 
ಮದ್ದುಂಟೆ? 


ಬೆವರನು ಬಿಸಿಲು ಬಸಿಯಬಾರದು 
ಮದ್ದುಂಟೆ? 
ನೆಲವನು ನೆತ್ತರು ಸೋಕಬಾರದು 
ಮದ್ದುಂಟೆ? 


ದಿನದ ಪ್ರಾರ್ಥನೆ ೫ ೧೯° 


೨೦ 


ಕತ್ತಿಯು ಯಾರನು ಕೊಲಬಾರದು 
ಮದ್ದುಂಟೆ? 
ಬತ್ತಿಯು ಎಂದಿಗೂ ಆರಬಾರದು 
ಮದ್ದುಂಟೆ? 


ಮದ್ದು ೦ಟೆ? ಮದ್ದು ೦ಟೆ? 
ಉಂಟೆ? ಉಂಟೆ? 


ಮಂದಿ ಹೇಳುವರು 

ಮಗಳೆ ಇದು ಮದ್ದಿಲ್ಲದ ಖಾಯಿಲೆ 
ದೊಂದಿ ಹೇಳುವುದು 

ಹರಿಯೊ ಹೊಳೆ ಉರಿದಿದ್ದು 
ಎಲ್ಲಾದ್ರೂ ಉಂಟೆ? 


ಜ ದಿನದ ಪ್ರಾರ್ಥನೆ 


ಸಾವು 


ಎಷ್ಟೋ ವರುಷಗಳಿಂದ ಬೆನ್ನ ಹಿಂದೆಯೇ 
ಕಣ್ಣ ಮುಂದೆಯೇ ಇದ್ದರೂ" 

ಬೆಪಗೆ ತೆಪಗೆ ಇದ್ದೆ 

ಇದ್ದರೆ ಇರು ನನಗೇನು? 

ಜತೆಗಿದ್ದರೂ ಒಪಿಗೆ ಎಂಬಂತೆ ಇದ್ದೆ! 


ಅದೊಂದು ದಿನ ಸಾಕಪ್ರ ಸಾಕೆನಿಸಿ 
“ಜೇಕು' “ಬೇಕು'ಗಳ ರಾಜ್ಯದಿಂದ ಬಿಡುಗಡೆ 
ಬಯಸಿ ಮೈಕೊಡವಿ ಎದ್ದುನಿಂತೆ! 


ಥೂ... ಎಷ್ಟು ನೆರಿಗೆ ಮುದುರಿದೆ 
ಹಳತಾಗಿದೆ ಹರಿದಿದೆ ಇಷ್ಟು ದಿನ 
ನೋಡಲಿಲ್ಲವೇ ಕಳಚಿದೆ 


ಆಹಾ! ಆಹಾ! ಆಹಾ! 
ಎಂಥಾ ಬಿಸಿಯಪ್ಪುಗೆ ಕೊರೆಯುವ ಮೈಗೆ 
ಹೊಸ ಬಟ್ಟೆ! ಅಳತೆ ಸರಿಯಾಗಿದೆ 


'ದಿನದ ಪ್ರಾರ್ಥನೆ ೫ ೨೧ 


ಸೀದೆ 


ಹೊಂಬಣ್ಣದ ಕೆಂಬಣ್ಣದ 
ಕಡುಗಪ್ಪು ತಿಳಿನೀಲಿ 
ಬಿಳಿನೂಲು ನೊರೆ ಹಾಲು 
ಬಣ್ಣಬಣ್ಣದ ಸೀರೆ 


ಸುಡುಬೆಂಕಿ ಉಡುತಂಪು 
ಅಗಣಿತ ತಾರಾಗಣಗಳ 
ಮಿಂಚಂಚಿನ ಸೆರಗಿನ ಸೀರೆ 


ಹಕ್ಕಿ ಹಾರಿದರೊಂದು 
ಚುಕ್ಕಿ ಮಿನುಗಿದರೊಂದು 
ರುಜು ಮಾಡಿ ಕಳುಹಿದ 
ಚಿತ್ತಾರದ ಸೀರೆ 


ಕೇಳದು ಮಗ್ಗದ ಸದ್ದು 
ಕಾಣದೆ ಸುಮ್ಮನೆ ಇದ್ದು 
ನೇಯ್ದವನೇ 


ಜ ದಿನದ ಪ್ರಾರ್ಥನೆ 


ಸಂಹಿತೆ 


ಹುಟ್ಟುಡುಗೆ ತೊಟ್ಟು ಹಾಯಾಗಿದ್ದೆ 
ಚಳಿಗಾಳಿ ಮಳೆ ಬಿಸಿಲಿಗೆ 
ಸುಟ್ಟು ಗಟ್ಟಿಮುಟ್ಟಾಗಿದ್ದೆ 


"ಇಟ್ಟಂಗೆ ಇರು' ಎಂದಿರುವರು 
ಉಸಿರು ಕಟ್ಟದಂತೆ 
ಕಣ್ಣು ಮೂಗು ಬಿಟ್ಟಿರುವರು ! 


ದಿನದ ಪ್ರಾರ್ಥನೆ ೫ 


೨೩ 


೨೪ 


ಇಷ್ಟೇ... 


ಮರ ಏರಿದೆ ಹಣ್ಣು ಕಿತ್ತು ತಿಂದೆ 
ಮರದ ಮೇಲಿಂದಲೇ 

ಕಣ್ಣು ಹಾಯಿಸಿ ಕಂಡೆ ತೊರೆ ಕೆರೆ 
ಬೊಗಸೆ ನೀರು ಕುಡಿದೆ ಸುಖನಿದ್ರೆ 


ಚಳಿಗಾಳಿ ಮಳೆ ಬಿಸಿಲು 
ಹೀರಿಕೊಂಡೆ ತೀರಿಕೊಂಡೆ ಹುಗಿದರು 
ಮತ್ತದೇ ಮರದ ಕೆಳಗೆ 


ಸೇರಿ ಬೇರಿನೊಳಗೆ ಮುಟ್ಟಿ 
ಮಾತನಾಡಿಸಿದೆ 
ಸಂದಾಯವಾಯಿತು ಯಣ 
ನಾನೀಗ ಮಣ್ಣಕಣ 


ಜ ದಿನದ ಪ್ರಾರ್ಥನೆ 


ದೇವರೇ ಪ್ರೇಮಿಗಳಿಗೆ ರೆಕ್ಕಗಳನ್ನು ಕೊಡು 
ಯಾರ ಕೈಗೂ ಸಿಗದಂತೆ ಹಾರಲು ಬಿಡು 


ರೆಕ್ಕೆ ಸೋತ ಕ್ಷಣದಲ್ಲಿಯೆ ಚಿಟ್ಟೆಯನ್ನಾಗಿಸಿ 
ಹಲವು ಬಣ್ಣಗಳ ಹೂಗಳ ತೋಟಗಳಲ್ಲಿ 
ಇಳಿಸಿಬಿಡು, ಪರಿಮಳದಲ್ಲಿ ಮಿಂದು 
ಮುಳುಗೇಳಲವರು 


ಎರಡು ಕ್ಷಣಗಳ ಕಾವು 
ಎರಡು ಹುಚ್ಚು ಜೀವಗಳನು 
ಜೀವಮಾನವಿಡೀ ಬೆಚ್ಚಗೆ ಇಡಲೇಳು 


ಹಾರೈಸುವೆ... ಒಮ್ಮೆ ಪ್ರೇಮದಲ್ಲಿ ಬಿದ್ದು 


ನೋಡು 
ಒದ್ದಾಡಿದರೂ... ಮಧು ಮಧುರ ಹಾಡು! 


ದಿನದ ಪ್ರಾರ್ಥನೆ ೫ ೨೫ 


ವಿ೬ 


ಆ ಮನೆ.. ಈ ಮನೆ... 


೧ 


ಕತ್ತಲು ಕವಿದಿದೆ 
ಪರದೆಯು ಇಳಿದಿದೆ 
ಕೆಟಕಿಯು ಮುಚ್ಚಿದೆ 
ಬಾಗಿಲು ಮುಚ್ಚಿದೆ 
ಬೀಗವು ಜಡಿದಿದೆ 
ನಾಯಿಯು ಬೊಗಳಿದೆ 
ಕಾವಲು ತಡೆದಿದೆ 
ನಿಲ್ಲುವೆನು ಹೊರಗೆ... 


ನ 

ತಂಗಾಳಿ ನಾನು 
ಕೈಕಾಲು ಬೀಸುತ 
ನಡೆವೆ ಓಡುವೆ 
ಗುಡಿಸಲು ಇರುವೆಡೆ... 


ಅಂಗಳದಲಿ ಮಗು 


೫ ದಿನದ ಪ್ರಾರ್ಥನೆ 


ನಿದಿರೆಗೆ ಸಂದಿದೆ 

ಸಣ್ಣಗೆ ದೀಪ ತಾನೆ ಬೆಳಗಿದೆ 
ಬಾಗಿಲು ತೆರೆದಿದೆ 

"ಬಾ' ಎಂದು ಕರೆದಿದೆ 
ಸುಳಿದಾಡುವೆ ಒಳಗೆ ಹೊರಗೆ 


ಜ್ಯೋತಿ ಬೆವರಿರಲು ಬೀಸಿ ಬೀಸಣಿಗೆ 


ಹೊತ್ತು ತಂದಿರುವ ಹೂವಿನ ಬುಟ್ಟಿಯ 
ಹಟ್ಟಿಯ ಮೂಲೆಗೆ ಇಟ್ಟು ಹೋಗುವೆ 


ದಿನದ ಪ್ರಾರ್ಥನೆ ೫ 


3& 


೨೮ 


ಕೀಲುಗೊಂಬೆ 


ಇಲ್ಲಿ... 
ಮಗು ಹುಟ್ಟಿದ ಕೂಡಲೆ 
ಹೆಸರಿಡುವುದರ ಜತೆಗೆ 
ಕಿವಿಯಲ್ಲಿ ಉಸುರುವುದು ವಾಡಿಕೆ 


ಯಾವ ಧರ್ಮ ಏನು ಕರ್ಮ 
ಯಾವ ಜಾತಿ ಯಾವ ದೇವರು 
ಯಾವ ಭಾಷೆ 
ತಯಾರಾಗುವುದು ನಕಾಶೆ 


ಪಾಲಿಸಬೇಕಾದ ಆಚಾರ 
ಮಾಡಬೇಕಾದ ವಿಚಾರ 
ಓದಬೇಕಾದ ಗಂಥ 
ಉಡುಗೆ - ತೊಡುಗೆ 


ಯಾರನ್ನು ಮುಟ್ಟಬಾರದು 


ಯಾರನ್ನು ವರಿಸಬಾರದು 
ಏನನ್ನು ತಿನ್ನಬಾರದು 


ಜ ದಿನದ ಪ್ರಾರ್ಥನೆ 


ದಾಟಬಾರದ ಗೆರೆ 

ಶಈಜಬಾರದ ಹೊಳ 

ಮೀರಿದರೆ ಹಾರಿದರೆ ಏನೆಲ್ಲ ಶಿಕ್ಷೆ 
ಇತ್ಯಾದಿ ಇತ್ಯಾದಿ... 


ಕಿವಿಯಲ್ಲಿ ಉಸುರಿದ್ದು 
ಬಸಿರಲ್ಲೇ ಹರಿದಿದ್ದು 

ಉಸಿರಲ್ಲಿ ಬೆರೆತಿದ್ದು 
ಮಿದುಳಿನಲ್ಲಿ "ಸೇವ್‌' ಆಗುತ್ತದೆ 
ಮುಂದೆ? ಕೀಲುಗೊಂಬೆ! 


ದಿನದ ಪ್ರಾರ್ಥನೆ ೫ 


2೯ 


೩೦ 


G 


AN 


SY 


AF ನ | 


€ಮ 


ಮೊದಲು ಮಿಂಚು 
ನಂತರ ಗುಡುಗು ಸಿಡಿಲು 


ಪ್ರೇಮವೇ... 
ನಿನ್ನದು ಇದೇ ಕತೆ 


ಕಣ್ಣ ಮಿಂಚು ಮೊದಲಾಗುವುದು 
ಎದೆಯ ಡಂಗುರ 
ನಂತರ ನುಡಿಯುವುದು 


ಮಿಂದು ದಿವಿನಾಗಿ ಮಳೆಯಲ್ಲಿ 
ಮೂಡಿ ಮಳೆಬಿಲ್ಲು 

ಪಚ್ಚೆ ಪೈರು ಹಸಿರು ಉಸಿರಾಡಿ 
ಚಲಿಸುವುದು ಜೀವಜಗತ್ತು 


8 ದಿನದ ಪ್ರಾರ್ಥನೆ 


ಎಲ್ಲರುವೆ ಕವಿಯೇ... 


ಮಣ್ಣಾಗುವುದೆಂದರೆ ಇದೇ ಏನು? 
ಹೂವಾಗಿ, ಹಕ್ಕಿಯಾಗಿ 

ಕಲ್ಲೋ ಹುಲ್ಲೋ ಏನಾಗಿ? 

ನವಿಲ ಕಣ್ಣಾಗಿ, ಜಲದ ಕಲಕಲವಾಗಿ 
ಏನಾಗಿ? ಎಲ್ಲಿರುವೆ? ಜಗದ ಉಸಿರಲ್ಲಿ 
ಮರಳಿ ಯಾರ ಬಸಿರಲ್ಲಿ? 
ಹುಡುಕುವೆ ಹುಡುಕುವೆ... 
ಜಗದ ಎಲ್ಲ ಕವಿಗಳ 
ಎದೆಯ ತಿಳಿಗೊಳದಲ್ಲಿ... 


ದಿನದ ಪ್ರಾರ್ಥನೆ ಇ ೩೧ 


ಪಶುಪಕ್ಷಿ ಕ್ರಿಮಿಕೀಟಗಳು 
ಸುಮ್ಮನೆ ಬದುಕಿ ಹೋಗುವವು ಅಷ್ಟೆ 


[2 


ಮಳೆಗಾಳಿ ಗುಡುಗು - ಮಿಂಚು ಬಿಸಿಲು ಚಳಿ 
ಸುಮ್ಮನೆ ಬಂದು ಹೋಗುವವು ಅಷ್ಟೆ 


ಮಳೆಬಿಲ್ಲು ಬೆಳದಿಂಗಳು ನಕ್ಷತ್ರಗಳು ಸುಮ್ಮನೆ 
ಮೂಡಿ ಸುರಿದು ಮಿನುಗಿ ಹೋಗುವವು ಅಷ್ಟೆ 


ಮನುಜಾ ನಿನ್ನೊಬ್ಬನದೇ 
ಹಾರಾಟ ಚೇರಾಟ ಎಗರಾಟ 
ಪರದಾಟ ಮೆರೆದಾಟ ಸೆಣೆಸಾಟ! 


ಈಗಲೇ ಈ ಕ್ಷಣ ಸಂಕಲ್ಪ ಮಾಡು 
ಮಿಕ್ಸವುಗಳಂತೆ ಇದ್ದು ಹೋಗು 
ಕರೆ ಬರಲು ಸುಮ್ಮನೆ ಎದ್ದು ಹೋಗು 


೬ ದಿನದ ಪ್ರಾರ್ಥನೆ 


ಈತಿ 


ಅಲ್ಯಾಕ ನೋಡ್ತಿ ಇಲ್ಯಾಕ ನೋಡ್ತಿ 
ಕುಂತಲ್ಲೆ ನಿಂತಲ್ಲೆ ಎದ್ಭೈತಿ ಜಾತ್ರಿ 


ತನ್ನೊಳಗ ಮುಳುಗೈತಿ ಸುತ್ತೊಳಗ ಕರಿತೈತಿ 
ಅತ್ತಿತ್ತ ನೋಡೊ ಮಟ 

ಮುತ್ತಿಕ್ಕಿ ಓಡತೈತಿ ಕಂಡಂಗೆ ಕಳದೋಕ್ತಿ 
ಕಟ್ಟಾಗಿ ಬಿಡೈತಿ ಬಿಟ್ಟಾಕಿ ಹಿಡಿತೈತಿ 
ಸುಟ್ಟಂಗ ಮಾಡೈತಿ ಸುಡದಂಗ ಇಡ್ಕತಿ 
ಮುಗದ್ರೂನು ಮುಗಿಮಲ್ಲು ಕತಿ! 


ದಿನದ ಪ್ರಾರ್ಥನೆ ೫ 


೩೩ 


೩೪ 


ರೆಕ್ತೆ ಬೀಸಿ ಹಕ್ತಿಯಾಗಿ 


ಅಗಣಿತ ತಾರಾಗಣಗಳ 
ನಡುವೆ ಇರುವ ಮನುಜರ 


ಒಂದು ನೆಲಕೆ 

ಒಂದು ಧರ್ಮಕೆ 

ಒಂದು ಮತಕ್ಕೆ 

ಒಂದು ಜಾತಿಗೆ 

ಒಂದು ಬಾವುಟಕ್ಕೆ 

ಒಂದು ಬಣ್ಣಕ್ಕೆ 

ಯಾಕೆ ಕಟ್ಟಿ ಹಾಕುವರೋ.. 


ದಹನ ಮಾಡಿದರೂ 
ಹಾರುವುದು ಚೇತನ ಬಂಧಿಸಲಾಗದು ... 


ಜ ದಿನದ ಪ್ರಾರ್ಥನೆ 


‘\ 
ಬೆವರೇ ನೀರು Ww 
\ MY 


ಬರಗಾಲದಲ್ಲಿ 

ರಾಮ ದೂಮ ಚೋಮ 
ನೆಲ ಬಗೆದು 

ಬೆವರ ಹನಿನಿ ಗಿಡ ನೆಟ್ಟರು 


ಬಸಿದ ಬೆವರನೆ ಕುಡಿದು 


ಭರಭರ ಬೆಳೆದು 
ಬಾನಿಗೆ ಕೈ ಚಾಚಿ 
ಮೋಡಗಳ ಕರೆದವು 


ಮಳೆ ಸುರಿದು ಹಳ್ಳಕೊಳ್ಳೆ 
ತುಂಬಿ ಹರಿದುದ್ದಕ್ಕೂ... 

ಬಲೆ ಬೀಸಿ ಸೆಳೆದುಕೊಂಡವು 
ಎದ್ದುಖಿಧ್ದೂಸಿಡ್ದಲಾಲಳಗಳು 


ಬೆವರಿನಿಂದಲೆ ಮಳೆ 
ಬೆವರಿನಿಂದಲೆ ಹೊಳೆ 
ಬೆವರಿನಿಂದಲೆ... 

ಕಳೆ - ಬೆಳೆ - ಇಳೆ - ಬಾಳ್ವೆ 
ಬೆವರೇ ನೀರು 

ನೂರು ತಲೆಮಾರು! 


ದಿನದ ಪ್ರಾರ್ಥನೆ ೫ f 


೩೬ 


ನೀನೊದ್ದೆ ಕಲ್ಲು ಯಾರೆಂದು ತಿಳಿಯದೆ 
ನಾ ನಿನ್ನ ಪ್ರಿಯತಮೆ! 


ಧನ್ಯವಾದ ಧನ್ಯವಾದ ನೀನೊದ್ದೆ 
ನಾನೀಗ ಹುಲ್ಲಿನ ಮೇಲೆ ಬಿದ್ದೆ 


ಇಲ್ಲೇ ಕಾಯುವೆ ಎಂದಾದರೂ 
ನೀನಿಲ್ಲಿ ಹುಲ್ಲಿನ ಮೇಲೆ 
ಬಂದು ಕೂರುವೆ ಎಂದು... 


ಎಲ್ಲಾ ನೆನಪಾಗುವುದು ನಿನಗೀಗ 
ಹಾಡಲೊಂದು ನೊಂದ ಕೋಗಿಲೆ! 


ಜ ದಿನದ ಪ್ರಾರ್ಥನೆ 


ಹಕ್ತಿ - ಪುಕ್ತಿ 


ಮೀನು ಈಸಲೆಂದು 
ಪದುಮ ಅರಳಲೆಂದು 
ಕಡಲಾವಿಯಾಗಿ ನಿಂದು 
ಮಳೆಯಾಗಿ ತಾನು ಬಂದು 
ಕೊಳವು ತುಂಬಿ ಬಂದು 
ಆಳ ತಿಳಿಯಲೆಂದು 
ಪಕ್ಕಿ ಹಾರಿ ಬಂದು 
ಮುತ್ತಿಕ್ಕಿ ನೀರ ಬಿಂದು 
ಹೆಕ್ಕಿ ಕೊಕ್ಕಿನಿಂದೆತ್ತಿ 

ಎತ್ತಿ ಎತ್ತಿ ಎತ್ತಿ ಎತ್ತಿ 
ನೀರು ತೀರದಂದು 
ಗರುವ ತಾನು ಕೊಂದು 
ಚುಕ್ಕಿ ಹೊಳೆಯಿತಂದು 
ಚಂದ ಬೆಳಗಿತಂದು 
ಬೆನ್ನ ಹಿಂದೆ ನಿಂತು! 


ದಿನದ ಪ್ರಾರ್ಥನೆ ೫ ೩೭ 


೩೮ 


ಬಿರಿದ ಭೂಮಿಗಳು 
ಛಿದಗೊಂದ ಬೆಟ್ಟಗಳು 

ಬತ್ತಿದ ನದಿಗಳು 

ಕರಗಿದ ಹಿಮಗಡ್ಡೆಗಳು 

ಯಮ ಪ್ರವಾಹಗಳು 

ಕಡಿದ ಕಾಡುಗಳು 

ಸಿಡಿದ ಜ್ಞಾಲಾಮುಖಿಗಳು 
ಬೆಂಕಿಮಳೆ ಧೂಳುಹೊಳೆ 
ಕಣ್ಣರೆಯಾದ ಜೀವಸಂಕುಲಗಳು 
ಒಂದೊಂದು - 

ನಿನ್ನ ಕಿರೀಟದ ಮಣಿಗಳು! 


ದುರಾಸೆ ಅಟ್ಟಹಾಸ 

ಮದ ಮತ್ತರ ಲಾಲಸೆ ಚಪಲ 
ವೇಗ ಭೋಗ ರೋಗ 
ಒಂದೊಂದು - 

ನಿನ್ನ ಕಿರೀಟದ ವಜಗಳು 


ಇಡೀ ಜಗತ್ತು 

ನಿನ್ನ ಐಭೋಗಕೆ ಬೆರಗಾಗಿದೆ 
ನಿನ್ನ ಪ್ರಭೆಯ ಮುಂದೆ 
ತಾನೆ ಮಂಕಾಗಿದೆ 


೫ ದಿನದ ಪ್ರಾರ್ಥನೆ 


ದಿನದ ಪ್ರಾರ್ಥನೆ ೫ 


ತೀರ್ಪ್ರ೯ 


ನಾನು ಹಸಿವೆಯಿಂದ ಸತ್ತೇ ಹೋಗುವೆ 
ಅಂದುಕೊಂಡಿದ್ದೆ ಕೊನೆಗೂ ಅವರು 
ನ್ಯಾಯದ ರೊಟ್ಟಿ ಎಸೆದರು 


ನಾನು ಹಸಿದಿದ್ದೆ ಅದು ಸುಳ್ಳಲ್ಲ ಎಂದು 
ಖಾತರಿಪಡಿಸಿಕೊಳ್ಳಲು 
ಸಾವಿರ ಸಾಕ್ಕಗಳನ್ನು ಸಂಗಹಿಸಿದರು 


ಎಷ್ಟೊಂದು ಅಡೆತಡೆಗಳು 
ವಾದ ಪ್ರತಿವಾದಗಳು 
ಕೊನೆಗೂ ತೀರ್ಪು 
ಹಸಿದವಳ ಪರವಾಯಿತು 


ತಡವಾದರೂ ರೊಟ್ಟ 
ನೀಡಿದರು ಧನ್ಯವಾದಗಳು 


ರೊಟ್ಟಿ ಸಿಗುವನಕ ಸೆಣೆಸಾಡಲು 


ಉಸಿರೂಡಿದ ಗಾಳಿಯೇ ನೀ 
ಕರುಣಾಳು 


೩೯ 


೪೦ 


ರಕ್ತಸಿಕ್ತ ಕೈಗಳಿಂದ 
ದೇವರನ್ನಾದರೂ 
ಹೇಗೆ ಪ್ರಾರ್ಥಿಸುತ್ತೀಯಾ? 


ನರಳಿಕೆಗೆ ಕಿವುಡಾದವನೇ 
ದೇವರ ಗುಣವನ್ನಾದರೂ 
ಬಾಯ್ತುಂಬ ಹೇಗೆ ಮಾಡುತ್ತೀಯಾ? 


ಚಿಂದಿಯಾಗಿ ಚೆಲ್ಲಾಡಿದೆ ದೇಹ 

ನೋಟಕ್ಕೆ ಕುರುಡಾದವನೇ 

ದೇವರ ಕಣ್ಣಲ್ಲಿ ಕಣಿಟು 
ಲಂ © ಊ 

ಹೇಗೆ ನೋಡುತ್ತೀಯಾ? 


ಇಲ್ಲಿ ನರಕ ಸೃಷ್ಟಿಸಿದವರು 
ಅಲ್ಲಿ ಪಡೆಯುವರೇ ಸಗ್ಗ 
ಇದನೆಲ್ಲಾ ಮೆಚ್ಚುವನೆ ಸರ್ವಶಕ್ತ? 


ಜ ದಿನದ ಪ್ರಾರ್ಥನೆ 


ದಿನದ ಪ್ರಾರ್ಥನೆ ೫ 


ಬೆಕ್ಕಿಗೆ ಹಾಲು ನೀಡಿದರೆ 
ಹಕ್ಕಿಗೆ ಕಾಳು ನೀಡಿದರೆ 
ನಾಯಿಗೆ ರೊಟ್ಟಿ ನೀಡಿದರೆ 
ಮೊಲಕ್ಕೆ ಸೊಪ್ಪು ನೀಡಿದರೆ 
ಹಸುವಿಗೆ ಹುಲ್ಲು ನೀಡಿದರೆ 
ಇರುವೆಗೆ ಸಕ್ಕರೆ ನೀಡಿದರೆ 


ಪ್ರೀತಿಯ ಬಲೆಯಲ್ಲಿ 
ಸಿಲುಕುವುದು ಖಚಿತ 
ಕಟ್ಟಿಕೊಂಡಾಗ ಪುಳಕ 
ಅಟ್ಟಿಬಿಡುವಾಗ ನರಕ! 


ಜಗತ್ತು ವಿಶಾಲವಾಗಿದೆ 
ದಯೆ ಅಪಾರವಾಗಿದೆ 
ದೈವ ಅವರ ಪರವಾಗಿದೆ 
ಅಂದುಕೊಳ್ಳುವುದೇ ಉಚಿತ 


ಹೆಸರಿಗೆ ಮೂಕಲೋಕ 
ಜೀವ ಪೂರ್ಣ ಪರಿಪಾಕ 


೪೨ 


ಬಲು ಕಷ್ಣ 


ನಮಗಿಂತ ಬಲವಾನರು 
ಇದ್ದೇ ಇರುವರು 
ನಮಗಿಂತ ಬಲಹೀನರು 
ಇದ್ದೇ ಇರುವರು 


ಅತ್ತ ಕೈ ಚಾಚಬೇಕು 
ಇತ್ತ ಕೈ ಹಿಡಿಯಬೇಕು 


ಅಂಕೆಗೆ ಒಳಪಡಬಾರದು 
ಏಪರೀತ ಶಂಕಿಸಲೂಬಾರದು 


ಅಯ್ಯಾ ಎನಬೇಕು 
ಎಲವೋ ಎನಬಾರದು! 


ನುಡಿವುದು ಸುಲಭ 
ನಡೆವುದು ಬಲು ಕಷ್ಟ 


೩ ದಿನದ ಪ್ರಾರ್ಥನೆ 


ಮುಂದೆ ಒ೦ದು ರಿನ.. 


ಮುಂದೆ ಒಂದು ದಿನ 

ಬಾಳೆ ಕತ್ತರಿಸಿ ಎಸೆದಂತೆ 
ಕಟ್ಟಡಗಳ ನೆಲಸಮಗೊಳಿಸಿ 
ಕೆರೆಕಟ್ಟೆಗಳನ್ನಾಗಿಸಿ 

ಮಳೆನೀರ ತುಂಬಿಡುವರು 
ಹೊಂಡ ಗುಂಡಿ ಗಿಂಡಿ ಎನದೆ 
ನೀರ ತುಂಬಿಡುವರು 


ಬಾಳೆ ಕತ್ತರಿಸಿ ಎಸೆದಂತೆ 
ಕಟ್ಟಡಗಳ ಕಿತ್ತೆಸೆದು 
ಭತ್ತ ರಾಗಿ ಜೋಳ 
ಹೂವು ಹಣ್ಣು ಬೆಳೆವರು 


ಬಯಲಲ್ಲಿ ಬಿಸಿಲಿಗೆ ಮೈಯೊಡ್ಡಿ 


ಬದುಕು ಮಾಡುವರು 
ರಾತ್ರಿ ಚಂದ್ರನ ಹೊದ್ದು ಕನಸು ಕಾಣುವರು! 


ದಿನದ ಪ್ರಾರ್ಥನೆ ೫ 


೪ಡಿ 


ಅಳ 


ಕದರೋನ - 
ಮನುಜನೆಸಗಿದ ಪಾಪ? 


ಸಮುದಗಳ ಈಜಿ ಬಂತೋ 
ಬೆಟ್ಟಗಳನೇರಿ ಬಂತೋ 
ಮರುಭೂಮಿಗಳ ದಾಟಿ ಬಂತೋ 
ಕಾವಳಗಳ ಸೀಳಿ ಬಂತೋ 


ವಲಸೆ ಬಂದು ಗಾಳಿ ಗೂಡುಗಳಲಿ 

ನೆಲಸಿ ಮೊಟ್ಟೆ ಹಾಕಿ ಕಾವುಕೊಟ್ಟು 

ಮರಿ ಮಾಡಿ ಹಾರಿ ಬಿಟ್ಟಿತೋ... 

ಜತೆಗೆ ಉಸಿರಿನ ಪರಿಮಳ ತೂರಿ ಬಿಟ್ಟಿತೋ 


ನೆಗಡಿ ಜ್ವರ ಶೀತ ಕೆಮ್ಮು ದಮ್ಮು 
ಎಲ್ಲಾ ನೆಪ 

ಕೋಪ ತಾಪ ಶಾಪ ಕೂಪ 
ಕಡಿಮೆಯೆ ಮನುಜನೆಸಗಿದ ಪಾಪ? 


& ದಿನದ ಪ್ರಾರ್ಥನೆ 


ಈ ಜನರು 


ಇವರು ಮಡಿಯುವ ತನಕ 
ದುಡಿದು ಉಣ್ಣುವರು 
ಹಸಿವೆಗೆ ಅಂಜಿದಷ್ಟು ಸಾವಿಗೂ ಅಂಜರು 


ಇವರು ಗಳಿಸಿ ಉಳಿಸಿ ಉಣ್ಣುವವರು 
ಜಾತಿ ಕುಲ ಮತ ಮರುವಾದೆ ಎಂದು 
ಬಡಿದಾಡಿ ಚ್ಯುತಿ ಬಂದರೆ 

ಪ್ರಾಣ ಪಣ ಒಡ್ಡುವರು 


ಇವರು ಪಡೆದು ಬಂದವರು 
ಅಧಿಕಾರ ಸಿರಿಸಂಪತ್ತು ಕಳೆದರೆ 
ಬದುಕು ಕೊನೆಗೊಂಡಂತೆ ಆಡುವರು! 


ಇವರು ಒಂದೇ ದೇಶವಾಸಿಗಳು 
ಒಂದೇ ಭೂಮಿಯ ನಿವಾಸಿಗಳು 
ನಗಣ್ಯರು ಸಾಮಾನ್ಯರು 
ಮತ್ತು ವಿಶೇಷ ಜನರು 


ದಿನದ ಪ್ರಾರ್ಥನೆ ೫ ೪೫ 


ನೀನೂ ಒಂದು ಕ್ರಿಮಿ 


ಮೀನುಗಳಿದ್ದರೆ ತಾನೆ 
ಕಡಲಿಗೆ ಜೀವ ಬರುವುದು? 


ಹಕ್ಕಿಗಳು ಹಾರಿದರೆ ತಾನೆ 
ಆಕಾಶ ಗರಿಗೆದರುವುದು? 


ಆನೆ ಹುಲಿ ಸಿಂಹ 
ಸಂಚರಿಸಿದರೆ ತಾನೆ 
ಕಾಡು ಸಂಭ್ರಮಿಸುವುದು? 


ಎ೦ಭತ್ತುನಾಲ್ಕುಲಕ್ಷ ಜೀವರಾಶಿಗಳ 


ತಾವು ಈ ಭೂಮಿ 
ತಿಳಕೋ ನೀನೂ ಒಂದು ಕಿಮಿ! 


ಮ್‌ 


~~ ನ ಸಾಹ 
pa 
ಹ 


೫ ದಿನದ ಪ್ರಾರ್ಥನೆ 


ಚಿನ್ನದ ಬೆಟ್ಟವೇ ಎದುರಿಗೆ ನಿಂತಿರಲು 
ಹಕ್ಕಿ ಹಿಕ್ಕೆ ಹಾಕಿ ಹೋಯಿತು 

ಕಡವೆ ಕೊಂಬುಜ್ಞಿ ಹೋಯಿತು 
ನಾಯಿ ಹಿಂಗಾಲೆತ್ತಿತು 


ಫಳಫಳ ಹೊಳೆಯುವ ಬೆಟ್ಟ 
ಮನುಜನ ಎದೆ ಡವಗುಟ್ಟಿತು 
ಬೆಲೆ ಕಟ್ಟಲಾಗದೆ ಬೆವರಿತು 


ರೊಟ್ಟ ಇಲ್ಲದ ದಿನ 


ಮುದ್ದೆ ಬೆಬ್ರವ ಮುರಿದು 
ನುಂಗಿದಂತೆ ಕನಸು ಕಂಡರು ಜನ 


ದಿನದ ಪ್ರಾರ್ಥನೆ ಇ ೪2 


೪೮ 


ಪುರಂದರದಾಸರು 


ದಾಸ ನಾನು ತಿರಿದು ತಿಂಬುವೆನು 
ಬುಗುರಿಯಂತೆ ತಿರುತಿರುಗಿ 
ತಿಗರಿಯಲಿ ತಿಳಿವಿಂಗೆ ರೂಪ ಕೊಡುವೆನು 


ದೋಚುವವನಲ್ಲ ಕೈ ಚಾಚುವವನಲ್ಲ 
ಕೇಡಿಲ್ಲದ ಹಾಡು ಹಾಡಿ 
ಅರೆಗಳಿಗೆ ಕಾಡುವೆನು 


ನೀಡಿದ ಕರಗಳು ತುಂಬಿ ತುಳುಕಲಿ 
ಸಕಲವೂ ಶ್ರೀಹರಿಗೆ ಸಲ್ಲಲಿ 


& ದಿನದ ಪ್ರಾರ್ಥನೆ 


ಅಪ್ತನ ಸೀರೆ 


ತೊಟ್ಟ ಒಡವೆ ಉಟ್ಟ ಸೀರೆ 
ಬಿಸುಟು ನಡೆದವಳಿಗೆ 

ಸೀರೆ ಉಡಿಸಲು ಹರಸಾಹಸ 
ಪಟ್ಟಿತು ಲೋಕ 
ಬಟ್ಟೆಗೆಟ್ಟವಳಂದು ಅಡಿಗಡಿಗೂ 
ಬಿರುನುಡಿಗಳನ್ನಾಡಿತು ಲೋಕ 


ತಿರಿದು ತಿಂದು ಕೆರೆ ಬಾವಿಗಳ 
ನೀರು ಕುಡಿದು ಹಾಳು 
ದೇಗುಲಗಳಲ್ಲಿ ತಂಗಿ 
ಆತ್ಮಸಂಗಾತಗೆ ಒದಗಿ 

ಕತ್ತಲ ಬತ್ತಲಾಗಿಸಿ ಎತ್ತೆತ್ತಲೋ 
ನಡೆದು ಕದಳಿ ಕಂಡವಳಿಗೆ 
ಚೆನ್ನಮಲ್ಲಿಕಾರ್ಜುನ ದೇವರೇ 
ವಸ್ತು ಒಡವೆ ವಸ್ತ್ರ ಅಸ್ತ್ರ 


ಹಾಡಲು ಹೊಚ್ಚಲು ಮುಚ್ಚಲು 
ಅವನಿರೆ ಬೇಕೆ? ಬಟ್ಟೆಬರೆ 


ದಿನದ ಪ್ರಾರ್ಥನೆ ೫ ೪೯ 


೫೦ 


ಈವಿತೆ 


ಮೂಳೆ ಮಾಂಸ ಮಜ್ಜೆ 
ರಸ ಗಂಧ ಸ್ಪರ್ಶ ರೂಪ ತಳೆದು 
ಹೊಳೆದು ನಿಂತ ಕವಿತೆಯೇ... 


ಅರೆ ಇದೇನಿದು? 

ಕಣ್ಣಲ್ಲಿ ಮಡುಗಟ್ಟಿದೆ ಕ್ಲೋಭೆ 
ಕದಪುಗಳು ಕಾದು ಕೆಂಪಗೆ 

ತುಟಿ ನಡುಗಿದೆ ಕಂಠ ಬಿಗಿದಿದೆ 
ಹೂ ಬಿರಿವ ಸದ್ದನಾಲಿಸಿದೆ ಕಿವಿ 
ತಲ್ಲಣಿಸಿ ಎದೆ ನವರಸಗಳಲ್ಲಿ ತೇಲಿ 
ಮುಳುಗಿ ತುಯ್ಯತಿದೆ - 
ಹಿಡಿಹೃದಯ ಬಡಿಯುತಿದೆ 
ನರನಾಡಿ ಮಿಡಿದು 

ಹುರಿದುಂಬಿಸಿ ಪ್ರಾಣವಾಯು 
ಸಂಚರಿಹಳು ರಕ್ಷದೇವತೆ! 

ಲಜ್ಜೆ ಸಂಕೋಚಗಳೇ ಅವಳ ತ್ರಾಣ ಪ್ರಾಣ 


ಸಕಲ ಜೀವಸಂಕುಲವ 
ತಬ್ಬಿ ನಿಂತಿವೆ ಕೈಗಳು 


ಕಾಲುಗಳೋ ಬೇರೂರಿ ನಿಂತು 
ತೊಟ್ಟಿವೆ ನಕ್ಷತ್ರಗಳು! 


ನಿಂತು ನೋಡಿದೆ ಹಾಡಿದೆ 
ನೀ ವಿಶ್ವರೂಪಿ 
ಮೈತ್ರಿ —- ಕರುಣೆಯಂತೆ ನೀ ವಿಶ್ವವ್ಯಾಪಿ 


8 ದಿನದ ಪ್ರಾರ್ಥನೆ 


ಈವಿ 


ನಾನು ಹಾಡುತ್ತಿದ್ದೆ 
ನನ್ನ ನಾಲಗೆಯೇ ಅವರ 
ಕತ್ತಿಗೆ ಈಶಈಡಾಯಿತು 


ತದನಂತರ ನಾನು ಬರೆಯತೊಡಗಿದೆ 
ನನ್ನ ಕೈಗಳನ್ನವರು 
ನಿರ್ದಯವಾಗಿ ತುಂಡರಿಸಿದರು 


ತದನಂತರ ಭಯವಿಲ್ಲದೆ ಸಂಚರಿಸಿದೆ 
ನನ್ನ ಕಾಲ ಸಪ್ಪಳದಲ್ಲಿ ಏನೋ 


ಸಂದೇಶವಿರಬಹುದೆಂದು ಕಡಿದು ಹಾಕಿದರು 


ನಾನೀಗ ಮೂಗಿ ಹೆಳವಿ ಕೈಯಿಲ್ಲದವಳು 

ನಾ ಎಲ್ಲಿರುವೆನೋ ಅಲ್ಲೇ ಬಂದು 
ನನ್ನನ್ನವರು ಕಾಣುವರು 

ನನ್ನ ಹೆಗಲ ಮೇಲೆ ತಲೆಯಿಟ್ಟು 

ಕೆನ್ನೆಗೆ ಕೆನ್ನೆತಾಗಿಸಿ ಬಿಸಿಯುಸಿರ ಎರೆಯುವರು 


ಕಣ್ಣೊಳಗೆ ಕಣ್ಣನಿರಿಸಿ 

ಮನದಿಂಗಿತ ಅರಿಯುವರು 
ಎದೆಯೊಳಗೇನಿದೆಯೆಂದು 
ಬಗೆಯದೆ ನೋಡುವರು... 


ದಿನದ ಪ್ರಾರ್ಥನೆ ೫ ೫೧ 


ವಿಷಾದವೇನೂ ಇಲ್ಲ 
ಬದುಕಿರುವೆ ಧನ್ಯವಾದಗಳು 


ಜೀವನದಿಗಳನ್ನೆಲ್ಲಾ ಬತ್ತಿಸಿದರೆ 
ಏನಾಗುವುದು? 

ರಕ್ಷದ ಕಾಲುವೆಗಳಲ್ಲಿ 
ದೋಣಿಗಳು ತೇಲುವವು! 


೫೨ ೬ ದಿನದ ಪ್ರಾರ್ಥನೆ 


ಅನುವಾದಿಸಲಾರೆ 


ಹಿಬ್ರೂ ಸ್ಪಾನಿಷ್‌ ಮೆಕ್ತಿಕನ್‌ ಲಿಥಿನೋವಿಯನ್‌ 
ಪರ್ಶಿಯನ್‌ ತಮಿಳು ತೆಲುಗು ಬಂಗಾಳಿ 
ಗುಜರಾತಿ ಒಡಿಯಾ ಕೊಂಕಣಿ ತುಳು ಕನ್ನಡ 
ಬಲು ಕಷ್ಣ ಕವಿತೆಗಳ ಅನುವಾದಿಸಲಾರೆ 


ಬಲು ಕಷ್ಟ 

ಪರಮ ಪರಿಮಳದ ಹೂವನ್ನೂ 

ಬೆಂಕಿಯ ಬಿಸುಪನ್ನೂ 

ನವಿಲ ಕೇಕೆಯನ್ನೂ ಚಂದ್ರನ ನಗೆಯನ್ನೂ 
ಅನುವಾದಿಸಲಾಗುವುದೆ 9 


ಶಬುದಗಳ ಆಟ - ಪಾಠ 
ಹೊರಳಾಟ ಉರುಳಾಟ ಚಿನ್ನಾಟ 
ಬಳುಕಾಟ ಬಗೆವಾಟ 

ನರಳಾಟ ಕೆರಳಾಟ ಮಂಗಾಟ 
ಅನುವಾದಿಸಲಾಗುವುದೆ ? 


ಪಲಗ ಕಷ್ಟ 

ಕಣ್ಣೊಳಗಣ ಆರ್ದನೋಟ 
ಕೊಂಕು ತುಟಿಯ ಕೆಣಕುವಾಟ 
ಮೈ - ಮಾಟ ಎದೆಯ ಸ್ಫೋಟ 
ಅನುವಾದಿಸಲಾಗುವುದೇ? 


ದಿನದ ಪ್ರಾರ್ಥನೆ ೫ ಖಷಿ 


೫೪ 


ತಣಿಯದ ಹಸಿವ 
ಬಸಿಯುವ ಬೆವರ 
ಬೆಳೆಯುವ ಬಸಿರ 
ಹೇಗೆ ಅನುವಾದಿಸುವ? 


ಮೌನದಾಚೆಯ ಭಾಷೆ - ಆಶೆ 
ಧಗೆ ನಗೆ ಹೊಗೆ ಹಗೆ 
ಇಲ್ಲ ಅನುವಾದಿಸಲಾರೆ... 


ಜ ದಿನದ ಪ್ರಾರ್ಥನೆ 


ಆ ಹಕ್ಕಿ ರೆಂಬೆಯಿಂದ ಕೊಂಬೆಗೆ 
ಕೊಂಬೆಯಿಂದ ರೆಂಬೆಗೆ ಏರಿತು ಹಾರಿತು 


ಆ ಹಕ್ಕಿ ಪಟಪಟ ರೆಕ್ಕೆ ಬಡಿದು 
ಮರದ ಬೊಡéೆಗೆ ಮುಸುಡಿ ತಿಕ್ಕಿ 
ಕೊಕ್ಕನುಜ್ಜಿ ಸಾಪು ಮಾಡಿತು 


ಆ ಹಕ್ಕಿ ಹುಳವ ಹೆಕ್ಕಿತು 
ಹಣ್ಣ ಮುಕ್ಕಿತು 


ಬೆರಗುಗಣ್ಣಿನಿಂದ ಮಗು 
ಅಮ್ಮನಿಗೆ ಕೇಳಿತು 
ಪಂಜರದಲ್ಲೇಕೆ ಇಲ್ಲವಿದು? 


ತಾಯಿ ನುಡಿದಳು 
ಹಕ್ಕಿಯ ಗುಣವೇ ಹಾರುವುದು 
ತಡಿ... ನಿನಗೂ ಅರಿವಾಗುವುದು! 


ದಿನದ ಪ್ರಾರ್ಥನೆ ೫ ೫೫ 


ವರ್ತಮಾನ 


ತುಳಿಯುವಿರಾ? ತುಳಿಯಿರಿ 
ಪಾತಾಳದಲ್ಲೂ ಒಂದು ಲೋಕವಿದೆಯಂತೆ!। 


ಹಾಂ! ಹಾಗೆ ಮೇಲೆತ್ತಿ ಆಗಸಕ್ಕೆ 
ಒಗೆದಿರಾ? ಒಗೆಯಿರಿ 
ನಕ್ಷತ್ರದಲ್ಲೂ ಒಂದು ಲೋಕವಿದೆಯಂತೆ! 


ಹಳಿಯುವಿರಾ? ಹಳಿಯಿರಿ 
ವರ್ತಮಾನದ ಈ ಲೋಕ ಇದಕ್ಕಿಂತ 
ಮಿಗಿಲುಂಟೆ? ಈ ಭೂಮಿಯೇ ನರಕ! 


ನನಗೆ ನಾನೇ ಕೇಳಿಕೊಂಡೆ 
ಯಾಕೆ ಬದುಕಿರುವೆ ಬಡಜೀವವೇ? 
ತುಸು ಮುಂದೆ ತುಸು ಹಿಂದೆ 

ಹೊಯ್ದಾಡಿತು ಪ್ರಾಣಪದಕ 


ಜ ದಿನದ ಪ್ರಾರ್ಥನೆ 


ತಬ್ಲಅಗಜಗೆ ತಾವೆಲ್ಲ? 


ಗವಿ ಗೂಡು ಬಿಲ 
ಪೊಟರೆ ಪೊದೆ 
ಇರುವೆಗೂ ತಾವಿದೆ! 


ಇವನೋ ಪುಟ್ಟ ಕಂದನು 
ಮರದಡಿ ಒಬ್ಬನೇ ಕಾದಿಹನು 


ಗಾಳಿ ಬೀಸಲು 

ತರಗೆಲೆ ಹಾರಲು 
ಮಂದಿ ಓಡೋಡಿ 
ಮನೆ ಸೇರಿ ಬೆಚ್ಚಗಿರಲು 


ಗುಡುಗು ಮಿಂಚು 
ತೊಟತೊಟ ಹನಿಗಳು 
ಕತ್ತಲು ಬೆಳಕಿನಾಟದಲಿ 
ಆಲಿಕಲ್ಲಿನ ದನಿಗಳು 


ಸಿಡಿಲೊಂದು ಬಡಿಯಲು 
ಮೈನಡುಗಿ ಉರಿವ ಮರವನೆ 
ತಾಯೆಂದು ತಬ್ಬಿರಲು... 


ದಿನದ ಪ್ರಾರ್ಥನೆ ೫ 


೫೭ 


೫೮ 


ಭರವಸೆಯೇ ಹುಟ್ಟು 


ಬುದ್ಧ ಗಡಿಪಾರು ಆಗಲಿಲ್ಲವೇ? 
ಓ... ಗಾಂಧಿ 
ಈಗ ನೀನೂ ಆಗಿರುವೆ 


ಒಮ್ಮೊಮ್ಮೆ ಹೀಗೆ ಆಗುತ್ತದೆ 

ಮನೆಮಂದಿಗೆ ಅಪ್ಪ ಅಮ್ಮ ಬೇಡವಾಗುತ್ತಾರೆ 
ಬಂಧು ಬಳಗ ದೂರ ಇಡುತ್ತಾರೆ 
ಕಟಕಟೆಯಲ್ಲೂ ನಿಲ್ಲಿಸುವರು 

ತಿರಸ್ಕಾರ ಬಹಿಷ್ಠಾರ ಏನೆಲ್ಲ ಆಗಬಹುದು 


ನಿನ್ನನ್ನವರು ನೀರಿಗೆ ದೂಡಬಹುದು 
ಗಡಿಪಾರು ಮಾಡಬಹುದು 

ಅಲ್ಲ ಹರಿಗೋಲೊಂದು ಕಾದಿರುತ್ತದೆ 
ಅದು ಜತನದಿಂದ ದಡ ಸೇರಿಸುವುದು 
ಹೃದಯವಂತರು 

ನಿನ್ನನ್ನು ಬರಮಾಡಿಕೊಳ್ಳುವರು 

ನಿನಗೆ ಮರುಜೀವ ನೀಡುವರು 


ಪುಣ್ಯಕ್ಕೆ ಭೂಮಿಯ ಮುಕ್ತಾಲು ಭಾಗ 
ನೀರೋ ನೀರು... 
ಭರವಸೆಯೇ ಹುಟ್ಟು! 


೫ ದಿನದ ಪ್ರಾರ್ಥನೆ 


ಶಿವ ಸಿಗುವನೆ? 


ಹರಹರ ಮಹದೇವ 
ಶಂಭೋ ಶಂಕರ 


ಗಂಟಲು ಹರಿದರೆ 
ಕುಣಿದರೆ ದಣಿದರೆ 
ಶಿವ ಸಿಗುವನೆ? 


ತಾಳ ಮೇಳಗಳಿಗೆ 
ಜಪತಪ ಪೂಜೆ 
ಧ್ಯಾನ ಗ್ಯಾನಗಳಿಗೆ 
ಶಿವ ಸಿಗುವನೆ? 


ಬೇಡಲು ಸಿಗುವನೆ? 
ಹಾಡಲು ಸಿಗುವನೆ? 
ಕಾಡಲು ಸಿಗುವನೆ? 


ಭಿಕ್ಷಕ್ಕೆ ಬರುವನೆ? 

ಕೂಗಿ ಕರೆವನೆ? 

ಇಲ್ಲವ ಎಲ್ಲವ ನೀಗುವನೆ? 
ಬಾಗುವನೆ ಬೀಗದೆ... 


ದಿನದ ಪ್ರಾರ್ಥನೆ ೫ ೫೯ 


೬೦ 


ತಾನೇ ಮರ ಬೆಟೆಯುತ್ತದೆ 


ಗಾಳಿ ಬೀಸಿ ಬೀಜಗಳನೊಯ್ದು 
ಅಲ್ಲಲ್ಲಿ ಇಡುತ್ತದೆ ಮರ ಬೆಳೆಯುತ್ತದೆ 


ನದಿಯಲ್ಲಿ ಈಜಿ ಬೀಜಗಳು 
ದಡ ಮುಟ್ಟುತ್ತವೆ ಮರ ಬೆಳೆಯುತ್ತದೆ 


ಹಕ್ಕಿ ಮುಕ್ಕಿಮುಕ್ಕಿ ಹಿಕ್ಕೆ ಹಾಕಿ 
ಮರ ಬೆಳೆಯುತ್ತದೆ 


ಯಾರ ಹಂಗಿಲ್ಲದೆ ತಾನೇ 
ಮೈದುಂಬಿ ಮರ ಬೆಳೆಯುತ್ತದೆ 


ಕೇಡಿನ ಕೈಯೊಂದು ಸಾಲುಸಾಲು 
ಮರ ಕಡಿಯುತ್ತದೆ 


ಅಷ್ಟೇ ಅಲ್ಲ ಗಾಳಿ ಇಲ್ಲ ಮಳೆ ಇಲ್ಲ 
ಬೆಳೆ ಇಲ್ಲ ಎಂದು ಹುಯ್ದಿಡುತ್ತದೆ 


8 ದಿನದ ಪ್ರಾರ್ಥನೆ 


ಎಡೆ 


ಕೈ ಕಾಲುಗಳ ಅಕ್ಷರಶಃ ತೇದುಕೊಂಡೆ 
ಹಗಲು ರಾತ್ರಿಗಳ ಪರಿವೆಯಿಲ್ಲದೆ 


ತಟ್ಟೆ ತುಂಬಲಿಲ್ಲ ಹೊಟ್ಟೆ ತುಂಬಲಿಲ್ಲ 
ನಡ ಬಗ್ಗಿಸಿದೆ ತಲೆ ತಗ್ಗಿಸಿದೆ 

ಕೈಯ ಮುಗಿದೆ ಕಾಲು ಹಿಡಿದೆ 
ಸೋಲನ್ನಪ್ಪುವಷ್ಟು ರಟ್ಟೆಗಳ ದುಡಿಸಿದೆ 


ತೀರಿಕೊಂಡ ಮೇಲೆ ಎಡೆ ಹಾಕಿಹರು 
ಬಗೆ ಬಗೆ 

ಈಗಲೂ ಬಾಯಿ ಹಾಕದೆ 

ಕಣ್ಣು ತುಂಬಿಕೊಂಡಿರುವೆ 


ದಿನದ ಪ್ರಾರ್ಥನೆ & ೬0೧ 


ಗಂಡು ಹೆಣ್ಣು ಸಮಾನತೆ ಇತ್ಯಾದಿ 


ಅಮೆರಿಕಾದಲ್ಲಿ ಹೆಣ್ಣು ಗಂಡಿಗೆ ಸಮಾನಳೆ? 
ಜರ್ಮನಿಯಲ್ಲಿ? ಜಪಾನಿನಲ್ಲಿ? 
ಚೀನಾದಲ್ಲಿ? ಅರೇಬಿಯಾದಲ್ಲಿ? 
ಲಂಕಾದಲ್ಲಿ? ಇಂಡಿಯಾದಲ್ಲಿ? 


ಯಾಕೋ ಮಂಕಾಗಿ 
ನನಗೆ ನಾನೇ ಹೇಳಿಕೊಂಡೆ... 


ನರಿ ನರಿ 
ಕುರಿ ಕುರಿ 


ಜ ದಿನದ ಪ್ರಾರ್ಥನೆ 


ಹೆಚ್ಚೆಂದರೆ ಗಂಡುಕುರಿ ಹೆಣುಕುರಿ 


ಎತ್ತು - ಹಸು 

ಕೋಣ - ಎಮ್ಮೆ 
ಹುಂಜ - ಕೋಳಿ 
ಹೋತ - ಆಡು 


ಗುರುತಿಸಲು ಅಷ್ಟೇ 
ಗಂಡು ಹೆಣ್ಣು ಎಂದು 
ಸೂಚಿಸಲು ಅಷ್ಟೇ 


ವಿಶೇಷ ಗೌರವ ಮಾನ್ಯತೆ ಸಂಭ್ರಮ 
ಸಂಮಾನ ಇತರೆ 
ಜೀವಸಂಕುಲದಲ್ಲಿ ಇಲ್ಲವಷ್ಟೇ... 


ಮನುಜ ಕುಲದಲ್ಲಿ ಮಾತ್ರವೇ 

ಹುಟ್ಟಡಗಿಸಲು ಹೀಯಾಳಿಸಲು 
ಅವಮಾನಿಸಲು ಇಲ್ಲವಾಗಿಸಲು 
"ಹೆ್ಣು' ಅಷ್ಟಕ್ಕಷ್ಟೆ... 


ದಿನದ ಪ್ರಾರ್ಥನೆ ಇ ೬೩ 


೬೪ 


ಐಂಡದೇೇ ಬರುವೆ 


ಉಸಿರೆಳೆದುಕೊಂಡೆ ಹುಟ್ಟಾಯಿತು 
ಉಸಿರುಬಿಟ್ಟೆ ಸಾವಾಯಿತು 


ಎಲ್ಲಿ ಹೋಗುವೆ? ಬರುವೆ... 
ಇಲ್ಲೇ ಇರುವೆ ಉಸಿರಾಡುತಿರುವೆ 
ಬಸಿರಿನಲಿ ಈಜಾಡುತಿರುವೆ 


& ದಿನದ ಪ್ರಾರ್ಥನೆ 


ದಿನದ ಪ್ರಾರ್ಥನೆ 


ಎದ್ದ ಕೂಡಲೆ ಒಲೆ ಹಚ್ಚುವೆ 
ದೀಪ ಬೆಳಗಿದಂತೆ... 


ಹೆಚ್ಚುವುದು ಕೊಚ್ಚುವುದು 
ಸೋಸುವುದು ಕಾಸುವುದು 
ಹುರಿಯುವುದು ಕರಿಯುವುದು 
ಭಕ್ತಿಯಿಂದಲೇ ಮಾಡುವೆ 
ನಡುನಡುವೆ ಹಾಡುವೆ ಗೊಣಗುವೆ 
ಇದುವೇ ಮನೆಮಂದಿಯ 

ಶಕ್ತಿ ಅನುರಕ್ತಿಯ ಮೂಲ 
ಅರಿತಿರುವೆ ನುರಿತಂತೆ... 


ಅಯ್ಯೋ ಎಷ್ಟು ಮಾಡಿದರೂ ಅಷ್ಟೇ 
ಎಂದು ನಿಡುಸುಯ್ದರೂ 
ತಾನೇ ಅಡುವುದು ರಟ್ಟೆ 
ತುಂಬಿಕೊಡುವೆ, ನೀಡುವೆ 


ಕಸ ಒಗೆದು ಹಾಲಕಾಸಿ 

ಕಟ್ಟೆ ಒರೆಸಿ ಸೊಪ್ರ ಸೋಸಿ 
ಹೆಪನೆರೆದು ಕಾಳುನೆನೆಸಿ 

ಕಣು ಎಳೆದು ಮದ್ದನರೆದು 

ನಿದ್ದೆ ಕರೆದು ಕೈಯ ಮುಗಿಯುವೆ 
ಮುಗಿವುದಲ್ಲಿಗೆ ದಿನದ ಪ್ರಾರ್ಥನೆ! 


ದಿನದ ಪ್ರಾರ್ಥನೆ ೫ ೬೫ 


೬ 


ಏನು ಕಂಡರೋ? 


ಈ ತುಂಡು ಬಟ್ಟೆ ಮನುಜನಲ್ಲಿ 
ಏನು ಕಂಡರೋಗ? 


ರಾಮನನ್ನು ಏಸುವನ್ನು 
ಬುದ್ಧನನ್ನು ಬದ್ಧನನ್ನು 
ಯಾರ ಕಂಡರೋ? 


ದೇವದೂತ ಸಾಧುಸಂತ 
ರಾಜತಂತ್ರ ಶಾಂತಿಮಂತ್ರ 
ದಂಗು ಬಡಿದು 

ಕೈ ಮುಗಿದು ಜತೆಗೆ ನಡೆದರೋ 


ಕೊರತೆ ಕೀಳರಿಮೆ ನೀಗಿಕೊಂಡು 
ಹಿರಿಮೆ ಗರಿಮೆ ಗಳಿಸಿಕೊಂಡು 
ಧೈರ್ಯ ಸ್ಕೈರ್ಯ ತಾವಾಗಿ 
ಕಂಡುಕೊಂಡರೋ 


ಸುಳ್ಳ ಕಳ್ಳ ಮಳ್ಳ ತಮ್ಮಂತೆ 
ಎಂದುಕೊಂಡರೋ 

ದೃಢತೆ ಸಮತೆ ಕ್ಷಮತೆ 
ಪ್ರೇಮದೊರತೆ ತುಂಬಿಕೊಂಡರೋ 
ಜಿಗುಟು ಜಿಗುಟು 


& ದಿನದ ಪ್ರಾರ್ಥನೆ 


ಉಸಿರಿನಳತೆಯಲ್ಲಿ ಎಟಕು 
ಕಡಿದುಕೊಳ್ಳಲಾಗದಷ್ಟು 
ಅಂಟು ನಂಟು 
ಕರಗಲಾರದಷ್ಟು ದೊಡ್ಡ ಗಂಟು 
ಬಿಡಿಸಲಾಗದಂಥ ಒಗಟು 
ಅಂದುಕೊಂಡರೋ... 


ದಿನದ ಪ್ರಾರ್ಥನೆ ೫ 


೬೭ 


ಬಸವ ಜಯಂತಿ 


ಕದ್ದು ಕೊಂದು ಹುಸಿಯ ನುಡಿದು 
ಪರರ ಜರಿದು ನುರಿದು 

ತನ್ನ ಬಣ್ಣಿಸಿ ಪರರ.ಹಂಗಿಸಿ 

ನಡೆ ನುಡಿಯ ಭಂಗಿಸಿ ಬಾಳಿದರೂ 


ವರುಷಕ್ಕೊಮ್ಮೆ ಹರುಷದಿಂದ 
ಹೂವಿಡುವೆ ಪೊಡಮಡುವೆ 


೬೮ ಜ ದಿನದ ಪ್ರಾರ್ಥನೆ 


ಎಲ್ಲಂದ ಎಲ್ಪಣಗೆ 


ಈ ದಿನಗಳಲ್ಲಿ ಎಲ್ಲೆಲ್ಲೂ 
ಮಾತಿನ ಬೀದಿ ಕಾಳಗ 
ವಾದ ಪ್ರತಿವಾದಗಳೇ 
ಶಸ್ತಾಸ್ತ್ರಗಳು! 


ಕ್ರಿಯೆ ಎಂದರೆ ಲಾಠಿ ಬೀಸುವುದು 
ಕಲ್ಲು ತೂರುವುದು 


ಮೆರವಣಿಗೆ ಪ್ರತಿಭಟನೆ 
ಮನವಿ ಸಲ್ಲಿಸುವುದೇ ಕಾಯಕ 


ಘೋಷಣೆ - ದೂಷಣೆಗಳೇ ಸಂಗೀತ 
ದೂರುಗಳು ನೋಟೀಸುಗಳು 

ಎಫ್‌. ಐ. ಆರ್‌ 

ಮುಂತಾದವುಗಳೇ ಸಾಹಿತ್ಯ! 


ರಾಷ್ಟನಿರ್ಮಾಣದ ಹೊಸ: ಪಳ 
ಎಲ್ಲಿಂದ ಎಲ್ಲಿಗೆ? 


ದಿನದ ಪ್ರಾರ್ಥನೆ ೫ ೬೯ 


೭೦ 


ನ್ಯಾಯವೇನು? 


ನೀನು ನಡೆದಾಡುವ 
ನೆಲ ಗುಡಿಸಿದವನು ನಾನು 


ನೀನು ಮೆಟ್ಟದ ಜೋಡು 
ಹೊಲೆದವನು ನಾನು 


ನೀನು ಧರಿಸಿದ ಬಟ್ಟೆಯ ನೂಲು 
ತೆಗೆದವನು ನಾನು 


ನೀನು ಉಣ್ಣುವ ಅನ್ನ 
ಬೆಳೆದವನು ನಾನು 


ನಿನ್ನ ಕಿರೀಟದ ವಜ್ರ 
ಕೆತ್ತಿದವನು ನಾನು 


ನಿನ್ನನ್ನು ಗದ್ದುಗೆಯ ಮೇಲೆ 
ಕುಳ್ಳಿರಿಸಿದವನೂ ನಾನೇ 
ಉಫೇ ಉಫೇ ಎಂದು ಹೂವು 
ತೂರಿ ಕುಣಿದವನು ನಾನೇ 


8 ದಿನದ ಪ್ರಾರ್ಥನೆ 


ಈಗ 

ಯಾರು ನೀನು? ಯಾವೂರು? 

ಎಲ್ಲಿಂದ ಬಂದೆ? ಯಾರು ನಿನ್ನ ತಂದೆ? 
ಯಾರು ನಿನ್ನ ಬಳಗ? ಯಾರಕಿಲ್ಲಿ ಬಂದೆ 
ಎಂದೆಲ್ಲಾ ಕೇಳಿದರೆ... 


ದಿನದ ಪ್ರಾರ್ಥನೆ ಇ 


2 


ಎಲ್ಲಿದ್ದೆ ಏನಾಗಿದ್ದೆ? 


ಅಣು ಕಣ ರಣ ಗುಣ 
ಏನಾಗಿದ್ದೆ? 


ಗಾಳಿ ಬೆಳಕು ಮಳೆ ಇಳೆ 
ಏನಾಗಿದ್ದೆ? 


ಗಿಡ ಮರ ಪಶು ಪಕ್ಷಿ 
ಏನಾಗಿದ್ದೆ? 


ಎಲ್ಲಿದ್ದೆ? ಹೇಗಿದ್ದೆ? 
ಯಾಕೆ ಬಂದೆ? ಎಲ್ಲಿಗೆ ಹೋಗುವೆ? 


ಬರುವೆ ಇರುವೆ ಹೀಗೆ ಇಲ್ಲಿ... 
ಸುಮ್ಮಗೆ ಬಿಮ್ಮಗೆ 
ತಿಳಿಯದೆ ಹೊಳೆಯದೆ 


ANN 
“AAA 
NAAN 
AAA 
AAA 
RAY AAA 
& ್ನ A \ k 
A 3 
<N F] ನ್‌ ~ 
A 42 PR 
p ~ $ ರ 
A NN ನನ್ನನ್ನ 4 
NA AN} ಮ 
NA ಫು NN) 
x NAY ನ 
Ny ಎನ್ನ 
N k ಹಾ 
4) pe 
4 ’ ಹ್‌ 
4, ಘಾ K 
ಮಾ _ ~ ”, ವ 
ಹಣ್‌ಸ್ನಿ ಕ a 
NN N 4 
ಯಾಲೆ - 
ಮ ಮಾ y F 
ನಾ” | ¥, ಕ 
No ಇನ 
ಇಟ್‌ KANN , 
KN NAAN 4 
NAN NR 
ANN YP 
NW A A 
\ 
W ( Y) 


8 ದಿನದ ಪ್ರಾರ್ಥನೆ 


ದಿನದ ಪ್ರಾರ್ಥನೆ ಇ 


ಹೊಸ ಹುಟ್ಟು 


ಯುದ್ದ ಶುರುವಾದಾಗ 
ಕೊಳದಲ್ಲಿ ತಾವರೆಯ 
ಹೂವುಗಳು ಅರಳಿದ್ದವು 


ಯುದ್ದ ಮುಗಿದ ದಿನ 
ಹೆಣಗಳು ತೇಲುತ್ತಿದ್ದವು 


ಚರಮಗೀತೆ ನುಡಿಸಲೂ 
ಮಂದಿ ಉಳಿದಿಲ್ಲ 
ಎಲ್ಲವೂ ಹೊಸದಾಗಿ ಹುಬ್ರಬೇಕು " 


೭೩ 


ಎಲ್ಲಾ ಒ೦ದೇ 


ಇವರು ಸಿರಿವಂತರು 
ಇವರು ಬುದ್ದಿವಂತರು 
ಇವರು ಬಲಾಢ್ಯರು 


ಇವರು ಮೂರ್ಯರು 
ಇವರು ಮೂಢರು 
ಇವರು ಖೂಳರು 


ಇವರು ದುರ್ಬಲರು 
ಇವರು ದಮನಿತರು 
ಇವರು ದೀನರು ದರಿದರು 


ಇವರು ಭಕ್ತರು 
ಇವರು ವಿರಕ್ಷರು 
ಇವರು ಮುಕ್ತರು 


ಸದ್ದುಣ ದುರ್ಗುಣ 

ರಣ ಗಣ ಕಣ 

ಕಣ್ಣು ಮುಚ್ಚಲು 

ಮಣ್ಣು ಸೇರಲು ಎಲ್ಲಾ ಒಂದೆ... 


ಜ ದಿನದ ಪ್ರಾರ್ಥನೆ 


ಯಾಲಿಣೆ ಯಾರುಂಟು? 


ತಂದೆ ಯಾರು? ಗೊತ್ತಿಲ್ಲ 
ತಾಯಿ ಯಾರು? ಗೊತ್ತಿಲ್ಲ 
ಬಂಧುಗಳಿರುವರೆ? ಗೊತ್ತಿಲ್ಲ 
ದೇವರು ದಿಂಡರು? ಗೊತ್ತಿಲ್ಲ 
ಧರ್ಮ ಯಾವುದು? ಗೊತ್ತಿಲ್ಲ 


ಸಕಲೆಂಟು ಜಾತಿ ಮತ ಭಾಷೆಯ 
ಮಂದಿ ದಂಡಾಗಿ ಬಂದು 

ದುಂಡಾಗಿ ನಿಂತು ಸವಾರ೯ಗ ಶೋಧಿಸಿ 
ಭೇದಿಸಿ ಛೇದಿಸಿ 

ಊಹಿಸದಾದರು ಗೊತ್ತಿಲ್ಲ! 


ಇವ ನಮ್ಮವನೆ ಗೊತ್ತಿಲ್ಲ 
ಇವ ತಮ್ಮವನೆ ಗೊತ್ತಿಲ್ಲ 
ಬದುಕುಳಿದಿರುವನೆ ಗೊತ್ತಿಲ್ಲ 
ತೀರಿರುವನೆ ಗೊತ್ತಿಲ್ಲ 


ನಿಂತರು ನಡೆದರು 
ಪಿಸುನುಡಿಯಾಡಿ ಮಾತಲೆ ಇರಿದರು 
ಹೊತ್ತಿಲ್ಲ - ಗೊತ್ತಿಲ್ಲ! 


ದಿನದ ಪ್ರಾರ್ಥನೆ ಇ 


೭೫ 


೭೬ 


ನನಗೆ ನಾನೇ ತಿಆಯ ಹೇಟುವೆ... 


ಬೆಳಗಾಗಿ ನೀನೆದ್ದು 

ಫೋನು ತೆರೆಯ ಬೇಡ 
ವಾಟ್ನಪ್‌ ಫೇಸ್ಬುಕ್‌ ಇತ್ಯಾದಿ 
ನೋಡಬೇಡ... 

ವಷವ ಉಣಿಸಿರುವುದನ್ನೋ 
ಬೆಂಕಿಯ ಹಚ್ಚಿರುವುದನ್ನೋ 
ಫಾರ್‌ವರ್ಡ್‌ ಮಾಡಬೇಡ! 


ಬೆಳಗಾಗಿ ನೀನೆದ್ದು 

ಹೂಗಳ ಬಿಡಿಸಿ ರಂಗೋಲೆ ಎಳೆದು 
ಗಿಡಕ್ಕೆ ನೀರೆರೆದು 

ಬೆಕ್ಕಿಗೆ ಹಾಲು ನಾಯಿಗೆ ಬನ್ನು 
ಹಕ್ಕಿಗೆ ಕಾಳು ಹಾಕು... 


ಹೊಂಬಣ್ಣದ ಸೂರ್ಯನಿಗೆ ಮುತ್ತಿಟ್ಟು 
ದೇವಕಣಗಿಲೆಯ ಘಮ ಹೀರುತ್ತಾ 
ನಾಕು ಹೆಜ್ಜೆ ಹಾಕು ಎದುರಾದವಸನಿಗೆ 


ಬುದ್ಧ ನಗೆಯನ್ನು ಫಾರ್‌ವರ್ಡ್‌ ಮಾಡು... 


& ದಿನದ ಪ್ರಾರ್ಥನೆ 


ಮನೆಗೆ ಮರಳಿ ಬಿಸಿಬಿಸಿ 

ಕಾಫಿಯನ್ನೋ ಟೀಯನ್ನೋ 

ಗಂಟಲಿಗೆ ಸುರಿದುಕೊಂಡು 

ಸಗ್ಗವನ್ನೇ ಕಾಣು... 

ಎಂದು ನನಗೆ ನಾನೇ ತಿಳಿಯ ಹೇಳುವೆ! 


ದಿನದ ಪ್ರಾರ್ಥನೆ ಕ 


ಪ 


೭೮ 


ನೀನೆಂತು ತಿಆವೆ? 


ಥೋ ಇದು ಗಂಡೂ ಅಲ್ಲ ಹೆಣ್ಣೂ ಅಲ್ಲ 
ಎಂದು ಮಾತಿನಲ್ಲೇ ಸುಟ್ಟರೂ 

ಕೈ ಬಿಟ್ಟರೂ ಅವ್ವ ಹಾಲನೆರೆದು 

ಮುತ್ತು ಕೊಟ್ಟಳು 

ಕೆನ್ನೆಗೊಂದು ಬೊಟ್ಟು ಇಟ್ಟಳು 


ತುರುಬು ಕಟ್ಟಿ ಹೂವ ಮುಡಿದು 
ಸೀರೆ ಉಟ್ಟು ಬಳೆಯ ತೊಟ್ಟೆ 
ಮೂರು ದಾರಿ ಕೂಡುವಲ್ಲಿ 
ಬಿಟ್ಟು ಬಿಟ್ಟರು... 


ನೀರನೆರೆದು ಮದ್ದು ಅರೆದು 
ಮುದ್ದೆ ತಿರುವಿ ಸೋಸಿ ಕಾಸಿ ಬೀಸಿ 
ತಗ್ಗಿ ಬಗ್ಗಿ ತೇದುಕೊಂಡೆ 
ತಬ್ಬಿಕೊಂಡವು ಎಳೆಯ ಮಕ್ಕಳು 


ಮೊನ್ನೆ ಅಜ್ಜಿ... ಎಂದು ಕರೆದು 


ಹರೆಯದ ಹುಡುಗಿಯೊಬ್ಬಳು ಕ್ಸ ಹಿಡಿದು 
ರಸ್ತೆ ದಾಟಿಸಿದಳು 


ಇ ದಿನದ ಪ್ರಾರ್ಥನೆ 


ಬಸಿನಲ್ಲಿ ಪಕ್ಕ ಬಂದು ಕೂತ 
ಬಳಲಿದ ಹೆಣಗಳು ಮಗುವನು 
ಕೈಗಿತ್ತು ಹೆಗಲಿಗೆ ತಲೆಕೊಟ್ಟಳು 


ಅಪರೂಪಕ್ಕೆ ತೊಡೆತಟ್ಟಿ ನಿಲ್ಲುವೆ 
ಚದುರಿ ಹೋಗುವರು ಪುಂಡು ಮಕ್ಕಳು 


ಲೋಕದ ಬಾಯಿಗೆ ಈಡಾಗಿ ಹಣ್ಣಾಗಿರುವೆ 
ಆದರೂ ಹೆಣ್ಣೆಂದುಕೊಂಡು 

ಇರುವೆ ಪೊರೆವೆ ದುಡಿವೆ ಮಡಿವೆ! 
ಮರಳಿ ಬಂದೆನಾದರೆ ಹೆಣ್ಣು ಜನುಮ 
ಕೊಡಲೆಂದು ಇಲ್ಲದ ದೇವರ 

ಕರೆವೆ ಮೊರೆವೆ! 


ಲೋಕವೇ ಹೆಣ್ಣಲ್ಲದ ಗಂಡಲ್ಲದ 
ಜೀವದ ಕಷ್ಟ ನೀನೆಂತು ತಿಳಿವೆ? 


೬೯ 


60 


ಅಂದೇ ನನ್ನ ಜನುಮ ರಿನ 


ಅಂಬಲಿ ಸಿಕ್ಕಿದ್ದೆ € 
ಅಂಬೇಡ್ಕರರನ್ನೇ ಮರೆತಿರಿ 


ಸೂರು ಕಂಡಿದ್ದೇ 
ಮೈಮರೆತು ನಿದ್ದೆ ಹೋದಿರಿ 


ವಿದ್ಯೆ ವಿನಯ ಸಿದ್ದಿ ಸಮ್ಮಾನ 
ಪಡೆಯಲೇನು ಮಾಡಿದಿರಿ? 


ರಥದ ಚಕ್ರಗಳು ತುಕ್ಕು ಹಿಡಿದಿವೆ 
ಹೊಕ್ಕು ನೋಡಿರಿ ಸೋದರರೇ 


ಕೆಬ್ರಗೆ ನೋಡಿದನೇ 
ಕೆಟ್ರಗೆ ಆಡಿದನೇ 
ಕೆಟ್ಟದು ಮಾಡಿದನೇ 
ಕಂಗೆಡದಿರಿ 
ಸಟೆಯನು ಸುಟ್ಟು 
ದಿಟವನು ಮೆರೆಯಿರಿ 


ಜ ದಿನದ ಪ್ರಾರ್ಥನೆ 


ಕಟ್ಟಕಡೆಯವ 

ನೆಟ್ಟಗೆ ನಿಂತ ದಿನ 

ಬೇಡದೆ ನೀಡಿದ ದಿನ 
ಶೋಕವ ನೀಗಿದ ದಿನ 
ಲೋಕವ ತಿದ್ದಿ ತೀಡಿ 

ತನಗೆ ತಾ ಬೆಳಕಾಗಿ 
ತಥಾಗತನಂತೆ 

ಜಗವ ಸೋಕಿ ತಾಕಿದ ದಿನ 
ಅಂದೇ ನನ್ನ ಜನುಮ ದಿನ 
ಅಂದೇ ನಿಮ್ಮ ಜನುಮ ದಿನ! 


ದಿನದ ಪ್ರಾರ್ಥನೆ ೫ 


೦೧ 


0೨ 


ಇಲ್ಲ... ಇಲ್ಲ 


ಹಲವು ದೇವರುಗಳು 
ಒಬ್ಬರಿಗೂ ನಡೆದುಕೊಳ್ಳಲಿಲ್ಲ! 


ಹಲವು ಧರ್ಮಗಳು 
ಒಂದನಾದರೂ ಅನುಸರಿಸಲಿಲ್ಲ! 


ಹಲವು ಆಚಾರಗಳು 
ಒಂದನಾದರೂ ಪಾಲಿಸಲಿಲ್ಲ! 


ಹಲವು ವಿಚಾರಗಳು 
ಒಂದನಾದರೂ ಜೀವಿಸಲಿಲ್ಲ! 


ಯತುಗಳು ಬಂದವು ಹೋದವು 
ಕತ್ತಲು ಬೆಳಕಿನಾಟದಲಿ 

ಎದೆಯ ದೀಪ ಹೊಯ್ದಾಡಿತು 
ಬಾಯಾರಿತು ಆರಿತು 

ಸಣ್ಣಗೆ ಹೊಗೆ ನಗೆ ಬೀರಿತು! 


ಜ ದಿನದ ಪ್ರಾರ್ಥನೆ 


ತೇಅ ಹೋಗಿರುವೆ... 


ಅಗಲುವುದೇನೋ ಖಚಿತ 
ಮತ್ತೆ ಭೇಟಿ ಆಗುವೆವೋ ಖಾತರಿಯಿಲ್ಲ 


ಅಲ್ಲಿರಬಹುದೆಂದು ಆಗಸಕ್ಕೆ 
ಕೈ ಚಾಚಿದೆ ನಕ್ಷತ್ರಗಳು 
ಸಿಕ್ಕವೇ ಹೊರತು ನಿನ್ನ ಸುಳಿವಿಲ್ಲ 


ಇಲ್ಲಿರಬಹುದೆಂದು ಕಡಲಿನಾಳಕೆ 
ಇಳಿದೆ ಮುತ್ತುಗಳು 
ಸಿಕ್ಕವೇ ಹೊರತು ನಿನ್ನ ಸುಳಿಎಲ್ಲ 


ಬೂದಿಯಾಗಿರುವೆ ತೇಲಿ ಹೋಗಿರುವೆ 
ಹರಡಿ ನೆನಪಿನ ಸುಗಂಧ 


ದಿನದ ಪ್ರಾರ್ಥನೆ ೫ 


೮೩ 


೮೪ 


ಅಜಅಯುವೆನೋ. ಉಜಯುವೆನೋ 
ನೋಡಿಯೇ ಅಡುವೆನು.... 


ಬೀಸಿ ಬರಲೆಂದು ಬಿರುಗಾಳಿ 
ನಾನಾಗಿಯೇ ಕರೆದಿರುವೆನು 
ಎದೆಯುಬ್ಬಿಸಿ ಎದುರಾಗುವೆನು 
ಏನಾದರಾಗಲಿ? ನೋಡಿಯೇ ಬಿಡುವೆನು 


ಬಂದಂತೆಯೇ ಮರಳಿದರೆ 
ಬಾಗುವೆನು ಬೆಳೆಯುವೆನು 
ಎತ್ತಿಕೊಂಡೊಯ್ಯುವುದೋ 
ಬಿಸುಡುವುದೋ ಸೆಣಸಾಡುವೆನು 
ಅಳಿಯುವೆನೋ ಉಳಿಯುವೆನೋ 
ನೋಡಿಯೇ ಬಿಡುವೆನು 


ಹಾಡುಹಕ್ಕಿಯು ತಾನು 
ನೆನೆಯುವುದೊಮ್ಮೆ ಕಾನು 
ಕರೆಯುವುದೊಮ್ಮೆ ಬಾನು 
ಹಾಡೇ ಹಕ್ಕಿಯಾಗಿ 

ಹಾರಲು ಬಿಡುವೆ ಇನ್ನೇನು... 


8 ದಿನದ ಪ್ರಾರ್ಥನೆ 


ಹಕ್ತಿ - ಹೂವು 


ಇದೋ ಈ ಹೂವು 
ಭೂಮಿಯ ನಗು 
ಅದೋ ಆ ಹಕ್ಕಿ 
ಆಕಾಶದ ಬೆರಗು 


ಹೂವು ಅರಳುವುದು 
ಹಕ್ಕಿ ಹಾಡುವುದು 


ಹಾಡಿಗೆ ಹೂತು ಮರ 
ಮೈದುಂಬಿ ಹಣ್ಣಾಗುವುದು 


ಹಣ್ಣು ಮಣ್ಣ ಸೇರಿ 
ಗಿಡದ ಕಣ್ಣರಳುವುದು 


ಮಣ್ಣೊಳಗೆ ಕಣ್ಣೊಡೆಯಲು 
ಕಾದಿವೆ ನೂರು ಬಣ್ಣಗಳು! 


ಬಾನೊಳಗೆ ರೆಕ್ಕೆ ಸುಟ್ಟು 
ಮಿನುಗಿವೆ ಸಾವಿರ ದೀಪಗಳು! 


ದಿನದ ಪ್ರಾರ್ಥನೆ ೫ 


ur 


K 


ಅಯುಳ್‌ ನೆಂ ಉಆಯುವೆನೋ | 


ಬೀಡಿಯ 


} ಯ 1 ಒರಛಂಧಿ 2 ೧ 
mene ಕನೆವಿರುವೆನು € 
ಎಧಿ.ಎರದ್ಳಿಹ ಎಡುತಟನೆನಥೇ 
ಕದ ಕಾನನ ನೋಡಿ 


KU 
Pp 


> po 
0 
y 


& 
e_ 
pe 


> 
p 
ಜ| 


ಎಳ 


ಕವನ ಸಂಕಲನಗಳು 

ನಾ ಬರುತ್ತೇನೆ ಕೇಳು (1987) 
ಚಂದ್ರನನ್ನು ಕರೆಯಿರಿ ಭೂಮಿಗೆ (1991) 

ಹೊಳೆ ಮಗಳು (1996) 

ಆಕಾಶ ಮಳಲ್ಣಣೆ 

ಆಯ್ದ ನೂರು ಕವನಗಳು(2000) 

ಜಾತೆಯಲ್ಲಿ ಶಿವ (2002) 

ಕಾಡುಲಿಲ್ಲಿ ಹೂವುಗಳು: 

ಈ ವರೆಗಿನ ಕವನಗಳು (2006) 

ದರುಶನ (2009) 

ಹಜ್ಜಯ ದಾಲಿ 

ಆಯ್ದ 50 ಕವನಗಳು (2011) 

ಕರುಣಾಳು (2016) 

ದೇವರಿಗೆ ಹೋದೆವು (2018) 

ಕಡೇ ಮಾತು (ರೈತಗೀತೆ-2021) 

ಕಾದಂಬರಿ: 

ಸ್ತೀ ಲೋಕ (1996, 2011, 2020) 

ಲೇಖನಗಆ ಸಂಗ್ರಹ 

ಹೂ ಮನಸಿನ ಹೋರಾಟಗಾರ ಮತ್ತು 

ಇತರ ಲೇಖನಗಳು (201) 

ಸಂಪಾದಿತ ಕೃತಿ: 

ಮುಡಿ ಮಲ್ಲಿಗೆ (ಮಹಿಳಾ ಸಾಹಿತ್ಯ ಸ್ಪಂದನ-1992) 

ಕವಿತೆ 1997 (ಕರ್ನಾಟಕ ಸಾಹಿತ್ಯ ಅಕಾಡೆಮಿಗಾಗಿ) 
ಕತೆಗಳು: 

ಅಜ್ಜಿ ಕರೆದ ಹಾಗಾಯ್ತು (2022) 

ಸಹ ಸಂಪಾದನೆ: 

ಹಣತೆ (ಜಿ.ಎಸ್‌.ಎಸ್‌. ಅಭಿನಂದನ ಗಂಥ) 

ಸುವರ್ಣ ಕಾವ್ಯ (ಸುವರ್ಣ ಕರ್ನಾಟಕ ಕಾವ್ಯ ಸಂಪುಟ 2006) 
ಇರುವಂತಿಗೆ (ವೈದೇಹಿ ಗೌರವ ಗಂಥ) 

ಕೆಲವು ಪ್ರಮುಖ ಪುರಸ್ಕಾರಗಳು 

ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ (2014) 
ಡಿ.ಎಸ್‌. ಕರ್ಕಿ ಕಾವ್ಯ ಪುರಸ್ಕಾರ 

ಪು.ತಿ.ನ. ಕಾವ್ಯ ಪ್ರಶಸ್ತಿ 

ಮಾಸ್ತಿ ಕಾವ್ಯ ಪುರಸ್ಕಾರ 

ಮಧುರ ಚೆನ್ನ ಕಾವ್ಯ ಪುರಸ್ಕಾರ 

ಕಿ.ರಂ. ಕಾವ್ಯ ಪುರಸ್ಕಾರ 

ಕನ್ನಡ ಸಾಹಿತ್ಯ ಪರಿಷತ್‌ನ ಮನುಶ್ರೀ ರಾಷ್ಟ್ರೀಯ ಪ್ರಶಸ್ತಿ 
ಎಂ.ಕೆ. ಇಂದಿರಾ ಪ್ರಶಸ್ತಿ 
ಬಿ.ಹೆಚ್‌. ಶ್ರೀಧರ ಸಾಹಿತ್ಯ ಪ್ರಶಸಿ 


pe 


ಕವಿತೆ 


ಮೂಳೆ ಮಾಂಸ ಮಜ್ಜೆ 
ರಸ ಗಂಧ ಸ್ಪರ್ಶ ರೂಪ ತಳದು 
ಹೊಳೆದು ನಿಂತ ಕವಿತೆಯೇ.... 


ಅರೆ ಇದೇನಿದು? 

ಕಣ್ಣಲ್ಲಿ ಮಡುಗಟ್ಟಿದ ಕೋಭೆ 
ಕದಪುಗಳು ಕಾದು ಕೆಂಪಗೆ 

ತುಟಿ ನಡುಗಿದೆ ಕಂಠ ಬಿಗಿದಿದೆ 
ಹೂ ಬಿರಿವ ಸದ್ದನಾಲಿಸಿದೆ ಕಿವಿ 
ತಲ್ಲಣಿಸಿ ಎದೆ ನವರಸಗಳಲ್ಲಿ ತೇಲಿ 
ಮುಳುಗಿ ತುಯ್ಯತಿದೆ- 

ಹಿಡಿ ಹೃದಯ ಬಡಿಯುತಿದೆ 
ನರನಾಡಿ ಮಿಡಿದು 

ಹುರಿದುಂಬಿಸಿ ಪ್ರಾಣವಾಯು 
ಸಂಚರಿಸಿಹಳು ರಕ್ತದೇವತೆ! 

ಲಜ್ಜೆ ಸಂಕೋಚಗಳೇ ಅವಳ ತ್ರಾಣ ಪ್ರಾಣ 


ಸಣ 


ಸಕಲ ಜೀವಸಂಕುಲವ 

ತಬ್ಬಿ ನಿಂತಿವೆ ಕೈಗಳು 
ಕಾಲುಗಳೋ ಬೇರೂರಿ ನಿಂತು 
ತೊಟ್ಟಿವೆ ನಕ್ಷತ್ರಗಳು! 


ನಿಂತು ನೋಡಿದೆ ಹಾಡಿದೆ 
ನೀ ವಶ್ತರೂಪಿ 
ಮೈತ್ರಿ- ಕರುಣೆಯಂತೆ ನೀ ವಿಶ್ವವ್ಯಾಪಿ 


ಎಜ್‌.ಐ.ಜ. ೫, ಹಲ್ಲಟ್ಟ, ವಿನೋಐಬ ನರರ 
ಶಿವಮೊದ್ಧ - ೫೭೭೨೦೪ ಜೆಲೆ : ರೂ. 60/- 
ದೂ: ೯೪೮೧೩ ೬೧೦೨೯ 


